





ಸಾಂಸ್ಕ ತಿಕ ಸಂಕಲನ ಸಂಪುಟ : 6 
ದ್ವೈಮಾಸಿಕ | ಸಂಚಿಕೆ : 4 
ಖಾಸಗಿ ಪ್ರಸಾರಕ್ಕಾಗಿ 1993 


ಅ ಹೊಸ ಪ್ರತಿಭೆಗಳ ಅನ್ವೇಷಣೆಗಾಗಿ 
ಅ ಅಭಿವ್ಯಕ್ತಿಯ ವಿಭಿನ್ನ ಸಾಧ್ಯತೆಗಳಿಗಾಗಿ 
ಈ ಸರ್ಯಾಯ ಚಿಂತನೆಯ ದಿಕ್ಕಿನಲ್ಲಿ 


ಸಂಪಾದನೆ/ಪ್ರಕಟಣೆ : ಸಂಚಯ ಬಳಗ 
ಚೆಂದಾ ವಿವರ : ವಾರ್ಷಿಕ ರೂ. 45.00 
ಆಜೀವ ರೂ. 300.00 (ಮೂರು ಕಂತುಗಳಲ್ಲಿ) 


ನಖಪುಟ : . ಲಿಂಗದೇವರು ಅವರ ಬಾದಾಮಿ ರೇಖಾಚಿ ಚಿತ್ರ 


44 ತ 


ಪೆ ತ ಸ್‌' ಕಲಾ ಹ 





೨ 


ಈ ಸಂಚಿಕೆಯೊಂದಿಗೆ ೫. ಎಸ್‌. ಪ್ರತಿಭಾ ಆವರ ಲಿನೋಕೃ 


ದೆ ಲ 
4] 


ಸಂಚಯದ ವಿಳಾಸ : `24/ಡಿ, 17ನೇ ಮುಖ್ಯ ರಸ್ತೆ 
ಮುನೇಶ್ವ ರ ಬ್ಲಾಕ್‌ 
ಜಿ. ಇ, ಎಫ್‌, ಅಂಚಿ 


ಬೆಂಗಳೂರು-560 026 





[ಗ್ಯ ಸು 


ಜದ ತತ ಎದ. 
ತರತರ ಸಳ್‌ ಸು 


1 

ತ್ತ 
ಾ 
ಡೆ 





ನಿಮ್ಮೊಡನೆ 
೨311.11 130 20೨ ಇಸ ಎ ಜಡಿ 


ಮಹಿಳಾ ಸಂಚಿಕೆ ನಮ್ಮನ್ನೆ ನ್ನೇ ನಾವು ಬೇರೆ ಬೇರೆ ದಿಕ್ಕು ಗಳಿಂದ ಅವಲೋಕಿಸಿ 
ಕೊಳ್ಳುವ ಅವಕಾಶ ಕಲ್ಪಿ ಸಿತು ಅನೇಕರ ಟೀಕೆ ವಿಮರ್ಶೆಗಳು, ನಾವು ನಮ್ಮ ಕೆಲಸ 
ವನ್ನು “ಹೆಚ್ಚು ಪ್ರೀತಿಸುವಂತೆ ಮಾಡಿತು. 

ಕನ್ನಡ ಸಾಹಿತ್ಯಲೋಕ ವಿಷಾದಿಸುವ ಸಂಗತಿ, ಎ. ಕೆ ರಾಮಾನುಜನ್‌ ಅವರ 
ಅನಿರೀಕ್ಷಿತ ಸ ಸಾವು. 1 ಹಿಂದೆ ಹೆಚ್ಚು ಚರ್ಚೆಯಾಗದೇ ಉಳಿದ ರಾಮಾನುಜನ್‌ 
ಅವರ ಸಾಹಿತ್ಯ ಕುರಿತ ವಿಶೇಷ ಸಂಚಿಕೆಯೊಂದನ್ನು ಮುಂದಿನ ವರ್ಷದಲ್ಲಿ ರೂಪಿಸುವ 
ಯೋಜನೆ ಮಾಡಿದ್ದೆವು. ಕೆಲವರನ್ನು ಆ ಸಂಚಿಕೆಗೆ ಬರೆಯಲೂ ಕೇಳಲಾಗಿತ್ತು, 
ರಾಮಾನುಜನ್‌ ಬೆಂಗಳೂರಿಗೆ ಬರುವವರಾದ್ದ ರಿಂದ ಅವರ ಜೊತೆಗಿನ ಸಂದರ್ಶನಕ್ಕೂ 
ತಯಾರಿ ನಡೆಸಿದ್ದೆ ವು. ಆದರೆ ಕಾಲ ಇವು ಯಾವುದಕ್ಕೂ ಕಾಯುಪುಶಿಲ್ಲವ್ಲ್ಲ! 
ಮುಂದಿನ ಸಂಚಿಕೆ ರಾಮಾನುಜನ್‌ ಕುರಿತು ಸಂಚಯದ ಶ್ರದ್ಧಾಂಜಲಿಯಾಗಿ 
ಪ್ರಕಟವಾಗಲಿದೆ. ಬೆಳಗೆರೆ ಕೃಷ್ಣಶಾಸ್ತ್ರಿ, ಎಸ್‌. ಎನ್‌. ಶ್ರೀಧರ್‌, ವನಮಾಲ 
ವಿಶ್ವನಾಥ್‌, ಹೆಚ್‌. ಎಸ್‌. ಶಿವಪ್ರಕಾಶ್‌, ರಾಮಚಂದ್ರದೇವ, ಎಲ್ಲಿನಾಗರಾಜ 
ಮುಂತಾದವರ ಬರಹಗಳಿರುತ್ತವೆ. 

ಆಧುನಿಕ ಕನ್ನಡ ಸಾಹಿತ್ಯದ ನಿರ್ಮಿತಿಯಲ್ಲಿ ಅನೇಕ ಚಳುವಳಿಗಳನ್ನು ಬರಹ 
ಗಾರರನ್ನು ರೂಪಿಸುವಲ್ಲಿ ಕಿರು ಸಾಹಿತ್ಯ ಪತ್ರಿಕೆಗಳ ಮಹತ್ವಪೂರ್ಣಪಾತ್ರ 
ಮತ್ತು ಸಾಂಸ್ಕೃತಿಕ ಮಹತ್ವ ಗುರುತಿಸುವ ಸಲುವಾಗಿ ಆಕ್ಟೋಬರ್‌ 10 ರಂದು 
ಬೆಂಗಳೂರಿನಲ್ಲಿ `ಕನ್ನಡ ಸಾಹಿತ್ಯ ಪತ್ರಿಕೆಗಳು; ಇತಿಹಾಸ-ವರ್ತಮಾನ್ಕ' ಕುರಿತ 
ಒಂದು ದಿನದ ವಿಚಾರ ಸಂಕಿರಣ ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ 
ನಡೆಯಿತು. ಈ ಸಂಕಿರಣಕ್ಕೆ ತಯಾರಿ ನಡೆಸುವ ಸಂದರ್ಭದಲ್ಲಿನ ನಮ್ಮ ಇವತ್ತಿನ 
ಸಾಹಿತ್ಯ ಪತ್ರಿಕೆಗಳ ಸ್ಥಿ ತಿಗತಿಗಳನ್ನು ಕುರಿತ ನಮ್ಮ ಕೆಲ ಅನಿಸಿಕೆಗಳನ್ನು ಥೆ ಸಂಚಿಕೆ 
ಯಲ್ಲಿ ಚರ್ಚಿಸಲಾಗಿದೆ. ವಿಚಾರ 1 ಎಲ್ಲ ಪ್ರಬಂಧಗಳನ್ನು ಸಾಹಿತ್ಯ 
ಸ್ಸ ಪುಸ್ತಕವಾಗಿ ಪ್ರಕಟಿಸಲಿದೆ. 

ಸಂಚಿಕೆಯಲ್ಲಿ ಕೆ.ವಿ. ಸುಬ್ಬಣ್ಣನವರ “ಗೋಕುಲ ನಿರ್ಗಮನ' ಸಂಕ್ಷಿಪ್ತ 

1 ಇ ಅದು ಇವತ್ತಿನ ನಮ್ಮ ಮುಖ್ಯ ಸಮಸ್ಯೆಯೊಂದರ ಸಾ 
ಎನಿಸುತ್ತದೆ. ಸುಬ್ಬಣ್ಣನವರಿಗೆ ಸಂಚಯದ ಕೃತಜ್ಞ ತೆಗಳು. 


ಸಂಪಾದಕ 


ಎಂ. ಆರ್‌. ಭಗವತಿಯವರ ಮೂರು ಕವಿತೆಗಳು 
ನಿಶಬ್ದ ಜೀವಂತಿಕೆಗಳು 


ಪುಟಿಯುವ ಜೀವಂತಿಕೆ 
ಈಗೆಲ್ಲೋ ಸ್ಮ ಬ್ದ: 


ನಿನ್ನ ನೋವುಗಳೆಲ್ಲ 

ನನ್ನೊಡಲಿಗೇ ಕೊಳ್ಳಿಯಿಟ್ಟು 

ಚೀರಿ ದಾಂಗುಡಿಯಿಟ್ಟು 

ಮೂಲ ಕಾವುಗಳೆಲ 

ಚಿಗುರಿ ಚಿಗರೆಗಳಾಗಿ 
ನೆನೆಸುವ ಕಾಲ: 


ಅದೆಲ್ಲೋ ಬಚ್ಚಿಟ್ಟ ಭಾವಗಳು 
ಪುಟಿಪುಟಿದು 

ಪುಟನೆಗೆದು 

ಪುಟಾಣಿ 'ಪುಟ್ಟಿಗಳಾಗಿ 
ಪ್ರೀತಿ ಮಹಲು; 

ಅಕ್ಷರಗಳ ಪ್ರೀತಿಯಿಂದ ನೇವರಿಸಿ 
ಮುತ್ತಿ ಕ್ಕ 

ನೀನೇ ಕಂಡಂತೆ 

ಕಣ್ಣೀರೆಲ್ಲ ಮುತ್ತುಗಳಾದವೋ 


ಕೊಸಕೊಸರಿ ನುಸುಳುವ 
ನನ್ನ-ನಿನ್ನ 

ಮೈಮನದ ಉಸಿರಾಟಗಳು 
ನಿಶಬ್ದವಾಗಿ ಕೊಯ್ದು 
ಉಳಿದ ಚೂರು ಪಾರು ಜೀವ 
ಮುದುಮುದುರಿ ಚಿಗುರುವ 
ಪ್ರೀತಿಭಾವಗಳು 


ಕೆದರಿ ಕೆಕ್ಕರಿಸಿ 

ಸವಿನೆನಪುಗಳೆಲ್ಲ 

ಕಾಡುತ್ತಿವೆ ಕೆಂಡದುಂಡೆಗಳಾಗಿ 
ತುಳಿದು ಗಾಯಗಳಾಗಿ 
ಗಾಯಗಳಿಲ್ಲ ಮೈಸವರಿ 
ಒಳಒಳಗೇ ಕೊಳೆಯುತ್ತಿವೆ 
ನುಂಗಲಾರದ ತುತ್ತುಗಳಾಗಿ 


ಬಾ ಪ್ರೀತಿಯೇ, ಮೈಮನ ಮೀರಿ 

ತುತ್ತುಗಳ ತಡೆಯಂದೆಣಿಸೋದು ಬೇಡ 

ಪ್ರೀತಿಯಿರಲಿ ಉಳಿದ ಜೀವಕ್ಕೆ 
ನೆನೆಸುವ ಕಾಲ 


ದೇಶಾಂತರ 


ಕತ್ತಲಲ್ಲಿ ದೇಶಾಂತರ 
ಹೋದ ನಿದ್ದೆ; ನಿದ್ದೆ 
ಗಣ್ಣಲ್ಲಿ ನರಳುವ ದೆವ್ವ 
ತಟವಟದ ಮನಸ್ಸು 
ಹೊತ್ತುಹೊತ್ತಿಗೆ ಕಂಗೆಡಿಸುವ ಚಿಂತೆ 
ಬಿಳೀ ಮನಸ್ಸಲ್ಲಿ ಕಪ್ಪು ನೆರಳುಗಳ 
ಹುಡುಕುವ ಆ ರೋಗಗ್ರಸ್ಥ 
ಛಾಯೆಗಳಿಗೆ ; 
ಬಿಡೇ, ಕಾಣುವುದೆಲ್ಲ ಹಳದಿ: 
ನಕ್ಕ ಇರುಳ ಬೆನ್ನಲ್ಲೇ ಗಹ- 
ಗಹಿಸಿದ ಸದ್ದು!: 
ವರ್ತಮಾನಕ್ಕೆ ನಾನೂ ಮೂಕಮೌನ 
ಬೆನ್ನಲ್ಲೇ ಚೂರಿ. 
ದೇಶಾಂತರ ಹೋಗು 
ಪ್ರಿಯೆ, 


ಹಿಂಬಾಲಿಸುವ ನೆರಳುಗಳ 
ಕಾಲುಮುರಿದ ಸಾತ್ವಿಕತೆ 
ಒಂದಷ್ಟು ದಾಟಿಸಿ ಹೊರಟು 

ಹೋಗಿಬಿಡೇ ; 
ಹುಡುಗೀ, 


ನೀನೂ ದೇಶಾಂತರ ಹೊರಟು 
ಹೋಗು 


ಪ್ರೀತಿ 


ಕಣ್ಣ ಪ್ರೀತಿ "ಸಮಾಧಿ'ಯೊಳಗೆ 

ನೆಲೆನಿಂತೆನಲ್ಲೆ ಗಟ್ಟಿಯಾಗಿ 

ಕೊಚ್ಚಿ ಕೊಚ್ಚಿ ಕೆದಕಬೇಡಿರೋ ; 

ಪ್ರೀತಿ ಮಳೆಯ ಹೊಳೆಯ 

ಹುಚ್ಚು 

ಪ್ರೀತಿ ಸಮುದ್ರ ಸೇರುವಾಸೆ ತವಕ 
ತಡೆಯ ಬೇಡಿರೋ 


ತುಂಬಿ ತುಂಬಿ ನೀರುಕುಡಿದು 

ನೀರಿನಲ್ಲೆ ಈಜಿ ದಣಿದು 

ಸಾಕು, ಸಾಕ್ಕು ಸಾಕು ಪ್ರೀತಿ 
ಕಲಕಬೇಡಿರೋ 


ಪ್ರೀತಿಬೇರ ಬುಡ ಹಿಡಿದು 
ಚೂರಿಯಂಥ ಪ್ರೀತಿ ಬಿಚ್ಚಿ ಹಿಡಿದು 
ಕಣ್ಣಕೋಣೆಯಲ್ಲಿ 
ಬೆಚ್ಚಗೆ ಮಲಗಿ 
ಅಪ್ಪತ್ತೇನೆ ಕಣ್ಣು ಪ್ರೀತಿ 

ಮಬ್ಬು ಮಸುಕು 


ಅಲ್ಲಿ ಎಲ್ಲ ನಾನೇ ತುಂಬಿ 


ಆಳನೋವ ಒತ್ತಿ ಹಿಡಿದು 
ನಿನ್ನ ಪ್ರೀತಿ ಜಾಡಿನಲ್ಲಿ 

ನಾನು ಮಗು ಮಲಗಿ ಅಲ್ಲಿ 
ಇಲ್ಲಿ ನೀನು ಜೋಜೋ ಹಾಡಿ 


ಪ್ರೀತಿ ಪ್ರೀತಿ ಮೊಗ್ಗೆ ಹಿಡಿದು 
ನಾನೋ ಸುಖದ ನಿದ್ರೆ ಹೊಡೆದು 


ನಿನ್ನದೇ ಆಕಳಿಕೆ ! 


ಪ್ರತಿಕ್ರಿಯೆ 


1. ಸಂಚೆಯ ತಲುಪಿದೆ ನಿರೀಕ್ಷೆ ಹುಸಿಯಾಯಿತು ಬಾಗೇಶ್ರೀಯ ಬರಹ ಮಾತ್ರ 
ಗಾತ್ರ ಕಿರಿದಾದರೂ ದೀರ್ಫಕಾಲ ಮನದೊಳಗೆ ಕಾಡಿತು ಸ್ತ್ರೀಯರು ಬರೆದದ್ದೆ ಲ್ಲ 
ಸ್ತ್ರೀವಾದ ಆಗುವುದಿಲ್ಲ ಎಂಬುದಕ್ಕೆ ನಿಮ್ಮ ಕೃತಿ ಒಳ್ಳೆಯ ಉದಾಹರಣೆ. 


ಉಡುಪಿ ನೀಣಾ ಬನ್ನಂಜೆ 


ಡಿ ಏಪ್ರಿಲ್‌ 93 ರ 'ಸಂಚಯ' ವಿಶೇಷ ಸಂಚಿಕೆ ಚೆನ್ನಾಗಿ ಮೂಡಿಬಂದಿದೆ. 
ಆಲೋಚನಾಪರವಾದ ಲೇಖನಗಳು, ಸಾಂಪ್ರದಾಯಿಕ ಚಿಂತನೆ ದಾಟಿ ಬಂದ ಸ್ತೀ 
ಸಂವೇದನೆಗಳು, ಸಂಚಿಕೆಯನ್ನು ಸತ್ವಯುತವಾಗಿಸಿವೆ, ಸಂಚಯ ಇನ್ನಷ್ಟು ಅರ್ಥ 
ಪೂರ್ಣವಾಗಿ ಬೆಳೆಯಲಿ ಎಂದು ಹಾರೈಸುತ್ತೇನೆ. 


ಗುಲಬರ್ಗಾ ಡಾ. ವಿಜಯ ಶ್ರೀ ಸಬರದ 


ನ ನಮ್ಮ ಕಾಳಜಿಗಳೆಲ್ಲಾ ಬರೀ ಪೊಳ್ಳು ಬೊಗಳೆಗಳಾಗುತ್ತಿವೆಯೇನೋ ಎಂಬ 
ಆತ ನಿರೀಕ್ಷಣೆ ನಮ್ಮನ್ನ ಕಾಡುತ್ತಿ ದೆ ಎಂಬ ನಿಮ ಮ ಅಭಿಪ್ರಾ ಯವನ್ನು ಅನುಮೊದಿ 
ಸುತ್ತಾ ಅರಳುತ್ತಿ ಕ 'ಕುಸುಮಗಳ ಅಸ್ತಿತ್ವವನ್ನು ಹತ್ತಿ ಕ್ಳುತ್ತಿರುವ ಪಾಶವೀತನನ್ನು 
ತಡೆಗಟ್ಟ ಲುಕೆ ೈ[ಗೂಡಿಸೋಣ ಎಂದೂ ಆನಿಸುತ್ತಿ ದೆ ಪ ಯತ [ಶೀಲರಾಗೋಣ. 


ಸುರತ್ಕಲ್‌ ರಜಿಯಾ ಡಿ. ಬಿ. 


ಗೋಕುಲ ನಿರ್ಗಮನ 
ಕೆ.ವಿ. ಸುಬ್ಬಣ್ಣ 


ಆಶ್ಚ ರ್ಯವಾಗುತ್ತದೆ, ಸ್ವಾತಂತ್ರ್ಯ ಸಿಕ್ಕಿದ ಸಮಯದಲ್ಲಿ ಬಾಲಕರಾಗಿದ್ದ 
ನಮ್ಮ ಲಿನ” ಹುಮ್ಮಸ್ಸನ್ನು ನ. ಟ್‌ 1 ಮುಸ್ಲಿಂ ಹಗೆಯಿಂದ ದೇಶ 
ವಿಭಾಗವಾಗಿ, ದ್ವೇಶದಿಂದ ಹೊತ್ತಿಕೊಂಡು ದೇಶ ಉರಿದದ್ದಾ ಗಲೀ ಈ ದೇಶದ 
ತಿ ಕ್ರಿಯ್ಕೆ ಪ್ರಜ್ಞೆಗಳ ಸಾಕಾರಮೂರ್ತಿಯಾಗಿದ್ದ ಗಾಂಧಿ ಹಂತಕನ ಗುಂಡಿಗೆ 
ಬಲಿಯಾದದ್ದಾಗಲೀ, ನಮ್ಮ ಮನಸ್ಸನ್ನು ಕಾಡದಷ್ಟು ನಮ್ಮ ಬಾಲಿಶ ಮನಸ್ಸು 
ಪುಟಿಯುತ್ತಿ ದ್ವುದನ್ನು ನೆನೆದು. 
ಅದೇ ಸಮಯದಲ್ಲಿ ಜೋಗ ವಿದ್ಯುದ್ಯೋಜನೆಯ ಎರಡನೇ ಹಂತ ಪ್ಲಾ ರಂಭ 
ವಾಗುವುದರಲ್ಲಿತ್ತು. ಮಹಾತ್ಮಗಾಂಧಿ ಯೋಜನೆ ಕಿರಿದಾಯ್ತು, ಹಿರೇಭಾಸ್ಕರ 
ಯೋಜನೆ ಶಿಥಿಲವಾಗುತ್ತಿದೆ ಎಂಬ ವದಂತಿ ಹಬ್ಬಿತ್ತು. ಲಿಂಗನಮಕ್ಕಿ ಜಲಾಶಯದ 
ನಿರ್ಮಾಣ ನೆಡೆದು, ಹಿನ್ನೀರು ನಮ್ಮೂರಿನಿಂದ 3 ಮೈಲಿ ದೂರದಲ್ಲಿ ನಿಂತಿತು. 
'ಹಿರಿಯರು ನಿಟ್ಟುಸಿರು ಬಿಟ್ಟು ನೆಮ್ಮದಿಗೊಂಡರೆ, ನಾನು ನನ್ನ ಓರಗೆಯವರು 
ನೆಹರೂ ಕಟ್ಟುತ್ತಿ ದ್ದ ಸ ದೇವಾಲಯಕ್ಕೆ ನಮ್ಮೂರಿನ ಕಾಣಿಕೆ ಒಪ್ಪಿ ಸಲಾಗದ 
ದುರ್ದೆೈ ವಿಗಳಾದವ್ದು ಎಂದು ಸುಮ 
“ದಲ ಆಗಿ. ಐವತ್ತು ವರ್ಷ ಆಗಿದೆ. ಕತೆ ಎಲ್ಲೆಡೆ ಸುತ್ತಿ, ಹಾಯ್ಡು, 
ನಮ್ಮೆ ಲ್ಲರನ್ನೂ ಮೀರಿ ಬೆಳೆದಿದೆ, ಎಲ್ಲರನ್ನೂ ತಟ್ಟಿದೆ ಮನದಟ್ಟಾ ಗದೆ. ಒಂದು 
ಪುಟ್ಟ "ಉದಾಹರಣೆ ಹೇಳುತ್ತೇನೆ. ನಿರಂತರವಾಗಿ ಕೆಲಸ ಮಾಡುವ ಶರಾವತಿ 
ಯೋಜನೆಯಲ್ಲಿನ ಸ್ಥಾವರಗಳಲ್ಲಿ ಒಂದರ ವಿದ್ಯುತ್‌ ಕೊಲಾ ಪುರದಲ್ಲಿ ತನ್ನ ಕಛೇರಿ 
ಯುಳ್ಳ ಉದ್ದಿ ಮೆಯೊಂದಕ್ಕೆ ಅತೀ ಕಡಿಮೆ ದರದಲ್ಲಿ (ಯೂನಟಿಗೆ 4ಪ್ಲೆ ಸ ಸರಬ 
ರಾಣಾಗುತ್ತಿದೆ. ಸಂಸ್ಥೆಯ ತಂತ್ರ ಗಾರಿಕೆಯಿಂದ ಕರ್ನಾಟಕಕ್ಕೆ ಬರಬೇಕಿದ್ದ ಲಾಭ 
ಮಹಾರಾಷ್ಟಕ್ಕೆ ಹೋಯಿತು. ಉದ್ಯ ಮಕ್ಕೆ ನಫೆಯೊಂದೇ ನಾಣ್ಯ "ಕಣ್ಮಟ್ಟು 
ಮೋಸ್ಕ ವಂಚನೆಗಳು ಆದು ನಡೆಯುವ ಹ 
ಅಣೆಕಟ್ಟುಗಳಿಂದ ನಮ್ಮ ನೆಲ, ಕಾಡು, ಹೊಲಮನೆ, ಜನರ ಬದುಕು ನಾಶ 
ಗೊಂಡಿತು. ಪರಿಹಾರದ ಮೊತ್ತ, ಜಮೂನನ್ನು ಅರಸುವುದಕ್ಕಷ್ಟೇ ಮುಗಿದು, ಜನ 
ಭಿಕ್ಷುಕರಾದರು. ಅಪಾರ ವಿನಾಶದಿಂದ ಉತ್ಪತ್ತಿ ಯಾದ ವಿದ್ಯುತ್‌ ಜನರ ಬಡತನ- 
ಸಿರಿತನಗಳ ವೈಷಮ್ಯ ಬಡಾಯಿಸಲು ಬಳಕೆಯಾಗಿ ಮಾರುಕಟ್ಟೆ ಯಲ್ಲಿನ ಗುಡಾಣ 
ಗಳಷ್ಟೇ ಬೆಳೆದವು. ಇದು ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ವಿವಿಧ ರೂಪ್ಮ ಬಂಧ, 


7 


ಆಕೃತಿ ಆವೃತ್ತಿಗಳಲ್ಲಿ ಪುನರಾವರ್ತನೆಗೊಂಡಿದೆ. ನಮ್ಮ ಪ್ರಕೃತಿಸಂಪತ್ತು, ನಿಧಿ 
ನಿಕ್ಷೇಪಗಳು ಸ್ಥಳದಿಂದ ಗುಳೆ ಹೊರಟವು... ಈಗ ಕರಿಕಲ್ಲು ಬಂಡೆಗಳು ಜಪಾನಿಗೆ, 
ಅಮೆರಿಕಾಕ್ಕೆ ಹೊಳೆಯಾಗಿ ಹರಿದಿವೆ. 

ಗೆಳೆಯರೊಟ್ಟಿಗೆ ಸ್ಥಾಪಿಸಿದ ನೀನಾಸಂನ ಚಟುವಟಿಕೆಗಳು ಮೊದಲು 
ಅತ್ಯುಬ್ಬರದಲ್ಲಿ ನೆಡೆದು ನಂತರ ಠುಸ್ಸೆಂದು ಸ್ಥಗಿತಗೊಂಡಿತು. ನಂತರ ನಟನಟಿಯರ 
ಕೊರತೆಯನ್ನು ಪರಿಹರಿಸಿಕೊಳ್ಳಲು ಮಕ್ಕಳನ್ನು ತೊಡಗಿಸಿಕೊಂಡೆವು. ಆದರೆ 
ಮಕ್ಕಳು ದೊಡ್ಡವರಾಗಿ ಓದಲು ಓದುಮುಗಿದ ನಂತರ ಉದ್ಯೋಗಕ್ಕಾಗಿ ಊರು 
ಬಿಡುತ್ತಿದ್ದರು. ಹೆಣ್ಣುಮಕ್ಕಳು ಮೊದಲು ಮದುವೆಗಾಗಿ ನಂತರ ಉದ್ಯೋಗಕ್ಕಾಗಿ 
ಊರಿಂದ ನಿಷ್ಕೃಮಿಸುವುದು ಪ್ರಾರಂಭವಾಯಿತು. 

ನನ್ನ ಈಚಿನ ಹತ್ತು ವರ್ಷದಲ್ಲಿನ ಕರ್ನಾಟಕದ ಸುತ್ತಾಟದಲ್ಲಿ ಈ ಸಮಸ್ಯೆ 
ಎಲ್ಲ ಕಡೆ ಕಾಣಿಸಿದೆ. ಊರರಲ್ಲಿನ ಚುರುಕು ಬುದ್ಧಿ ವಂತ ಮಕ ಳ್ಳ ಕಸುಬು ಕಲಿತ, 
ಕಲಿಯಬೇಕಾದ ಮಕ್ಕಳು ಊರು ಬಿಡುತಾ ಲೈ ಸಮುದಾಯ ದುರ್ಬಲವಾಗಿ 
ದರಿದ್ರವಾಗುತ್ತದೆ ಕಡೆ ನಮ್ಮ ಹೊಳೆಗುಡ್ಡ, ಮರ ಮಣ್ಣು, ನೀರು, ಕಲ್ಲು 
ಹರಿದುಹೋಗುತ್ತಿ ವೈ ಅದಕ್ಕಿಂತ "ಂಭೀರವಾದದ್ದ ೦ದರ್ಕೆ ನಮ್ಮ ಮಕ್ಕಳು 
ನಮಿ ಮಂದ ಕಳೆದುಹೋಗುತ್ತಿ ದ್ದಾ ರೆ. ನಾನು ಜನರೊಡನೆ ಈ ಷು ಪ್ರಸ್ತಾಪಿಸಿ 
ಸಾ ಜನ ಖಿನ್ನ ರಾಗುತ್ತಾ ರೆ ಆಂತರ್ಮುಖಿಗಳಾಗುತ್ತಾರೆ. ಎರಡನೆ ಮಹಾ 
ಯುದ್ಧ ಯುವ ಹೊತ್ತಿಗೆ ಯುರೋಪಿನ ಊರುಗಳಲ್ಲಿ ಇದ್ದ ಸ್ಥಿತಿ ಇದು. 
ತರುಣರೆಲ್ಲ ಯುದ್ಧಕ್ಕೆ ಬಲಿಯಾಗ್ಮಿ ಉಳಿದವರು- ಮುದುಕರು ಮಕ್ಕಳು. ಹೆಂಗಸರು 
ಮತ್ತು ಅಂಗವಿಕಲರು. ಕಿಂದರಜೋಗಿ ಕಥೆಯಲ್ಲಿ ಕೊನೆಗೆ ಉಳಿದ ಯೂ ರೀತ್ಶಿ 
ಸ್ಮ ಗ. ಆ ತಿಯನ್ನು ಗ್ರಹಿಸ ಲಿಕ್ಕೂ ಇನ್ನೊಂದು ಜೀವ ಬದಿಗಿಲ್ಲದ 
ಪಿಶಾಚ ಚಃ ದಿನದ. ಕೊನೆಗೆ, ಕಟ್ಟ ಯಂಚಿಗೆ ಕೂತು ಮುಳುಗುವ 
ಸಾರತೆ ಜ್‌ ಮಂಜುಗಣ್ಣು ಹಾಯಿಸಿ ತಮ್ಮ ಹೊಸ ಪ್ರಾಯದ ಮಕ್ಕ ಳ್ಕು 
ಕಣ್ಣಿನ ಗೊಂಬೆಗಳು, ಕರುಳಿನ ಚಿಗುರುಗಳು ಹೊಕ್ಕು ಳಿನ ಮೊಗ್ಗು ಗಳು ಭಾಯಿ 
ದಲ್ಲಿ ಕಳೆದುಹೋಗುತಿ ಶಿರುವುದನ್ನು ನೆನೆಯುತ್ತಾ ನಿಟ್ಟು ಸಿರು ಬಿಡುವ ಮುದುಕರ 
ಸಾಲು ಚಿತ್ರ ಕಣ್ಣಿಗೆ ಕಟ್ಟುತ್ತದೆ. ದುಃ ಖದಿಂದ. ' ಹೆದರಿ ಸರ್ಕಾರ, ರಾಜಕಾರಣಿ, 
ವಿದಾ ಭ್ಯಾ ಸ.ಇವೆಲ್ಲವನ್ನೂ, ದೂರುತ್ತೇವೆ. ದೂರುತ್ತ ಕ ಹಿಸುಕಿಕೊಳ್ಳು ತ್ತೆ ವೆ 
ಆದರೆ ಇದಕ್ಕೆಲ್ಲ ಬೀಜ ಬಿತ್ತಿದವರು ನಾವೇ ನಮ್ಮ ಪುಟ್ಟ, ಮಕ್ಕಳು 'ಬಗಲಿಗೆ 
ಚೀಲ ಬೇತುವಾಕಿಕೊಂಡು ಅಆಣ್ನಕಲಿಯಲು ಹನರಾಃ ಆತ ತತ್ತ 
ತಾಜ ಡಾಕ ಶ್ಚರ್‌-ಎಂಬುದರ ಬಗ್ಗೆ ವಾಗ್ವಾದ ಪ್ರಾರಂಭ ಅಗುತ್ತದೆ. 

ಮುಂದಿನ ೪ 

ಜು ಣೆ ಕ ಹ ಸ ಆಮರಿಕಾದ ಮಹಾನಗರಗಳಿಡೆಗೆ 


ನಮ್ಮ ಕಡೆಯ ಊರೆಂದರೆ. ಈಗಲ್ಲ ಆಗ ಎರಡು ಮೂರು ಅಥವಾ ಹತ್ತೆಂಟು 


8 


ಮನೆಗಳು--ಎದುರು ಅಡಿಕೆ ತೋಟ, ಹಿಂಬದಿಗೆ ಎತ್ತರದ ಧರೆ, ಧರೆಯಂಚಿಗೆ ಕವಿದ 
ದಟ್ಟ ಕಾಡು. ಆರು ತಿಂಗಳ ಕಾಲ ಮಳ್ಳೆ ಅದರಲ್ಲಿ ಮೂರು ತಿಂಗಳಕಾಲ ಅಬ್ಬರದ 
ಏಕೋಧಾರೆ ಕಾರ್ಗಾಲ. ಮನೆಯೊಂದು ಪ್ರತ್ಯೇಕ ಜಗತ್ತು ಜಗಲಿ ಪ್ರತ್ಯೇಕ 
ಜಗತ್ತು. ರಾತ್ರಿ ವೇಳೆ ಬೆಂಕಿ ಎದುರು ಕೂತ ವ್ಯಕ್ತಿ ಪ್ರತ್ಯೇಕ ಜಗತ್ತು, ಇಂತಹ 
ನಿಸ್ಸಂಪರ್ಕ ಜಗತ್ತಿನ ಏಕಾಂತ ರಾತ್ರಿಗಳಲ್ಲಿ. ನನ್ನ ಅಮ್ಮ ಹೇಳುತ್ತಿದ್ದ ದೂರದ 
ಮೇಲುಕೋಟೆಯ ಪುತಿನ ಅವರ ಗೋಕುಲ ನಿರ್ಗಮನ ಗೀತ ನಾಟಕವನ್ನು. ಮೊನ್ನೆ 
ಮತ್ತೊಮ್ಮೆ ಓದಿದಾಗ, ಸದ್ಯದ ತಳಮಳದಲ್ಲಿ ಅದು ನನ್ನನ್ನು ಜೇರೆ ಬೇರೆ ಆಳಗಳಲ್ಲಿ 
ತಟ್ಟಿತು. ಕಥಾ ಪ್ರಸಂಗ ಭಾಗವತದ್ದು-ಗೊಲ್ಲರ ಪುಟ್ಟ ಸಮುದಾಯದಲ್ಲಿ 
ಬಲರಾಮ, ಕೃಷ್ಣ, ಅವರ ಜೊತೆಯ ಗೋಪಾಲಕರು, ಗೋಪಿಕೆಯರು, ರಾಧೆ- 
ಎಲ್ಲ ಒಟ್ಟಿಗೆ ಬದುಕುತ್ತಿದ್ದಾರೆ. ಕೃಷ್ಣ, ಅವನ ಕೊಳಲು, ಕೊಳಲಿನ ಗಾನದಿಂದ 
ಆಕರ್ಷಿತಳಾದ ರಾಧೆ, ಗೋಪಿಕೆಯರು. ಆತಂಕಗೊಂಡ ಹಿರಿಯರು. ಅಂದು ಸಂಜೆ 
ಅಕ್ರೂರ ಬಲರಾಮ ಕೃಷ್ಣರನ್ನು ಬಿಲ್ಲ ಹಬ್ಬಕ್ಕೆ ಮಧುರೆಗೆ ಕರೆದೊಯ್ಯಲು ಬಂದಿ 
ದ್ದಾನೆ. ಎಲ್ಲರ ಒತ್ತಾಯಕ್ಕೆ ಮಣಿದ ಕೃಷ್ಣ ಕೊಳಲನ್ನು ನೆಲಕ್ಕೆ ಬಿಸುಟು ಹೊರಡು 
ತ್ಮಾನೆ. ದುಃಖಿತ ರಾಧೆ ಗೋಪಿಕೆಯರು ಕೊಳಲನ್ನು ಮರದ ಬುಡದ ಗರಿಕೆಯ ಎಡೆ 
ಯಲ್ಲಿ ಬಚ್ಚಿಡುತ್ತಾರೆ. 

ಅನುಮಾನದಿಂದ ಒಂದು ಮಾತು ಸೇರಿಸುತ್ತೇನೆ. 50ರ ದಶಕದಲ್ಲಿ ನಾನು 
ಮೈಸೂರಿನಲ್ಲಿ ಓದುತ್ತಿದ್ದಾಗ. ಸಾಗರದವರೇ 4-5ಜನ ಅಲ್ಲಿದ್ದಿರಬಹುದು. 
ಇಂದವರ ಸಂಖ್ಯೆ, ಬೆಂಗಳೂರೊಂದರಲ್ಲೇ ಸಾವಿರಾರು, ಅದರಲ್ಲಿ ಹೆಣ್ಣು ಮಕ್ಕಳ 
ಸಂಖ್ಯೆ ಸಣ್ಣದೇನಲ್ಲ. ನಮ್ಮೂರಿನವರೇ ಸ್ಥಾಪಿಸಿರುವ ಉದ್ಯಮವೊಂದರಲ್ಲಿ 
ನಮ್ಮೂರಿನ ಹೆಣ್ಣು ಮಕ್ಕಳೇ ಬಹುಸಂಖ್ಯಾತರು. ನಾನು ಆ ಕಾರ್ಪಾನೆ 
ಯನ್ನು ನೋಡಲು ಹೋದಾಗ ಸಂಜೆ, ಸೂರ್ಯ ಕಂತುತ್ತಿದ್ದ, ಆಯಕಟ್ಟಿನ 
ಜಾಗದಲ್ಲಿರುವ ಕಾರ್ಯಾನೆಯಿಂದ ಕೆಲಸ ಮುಗಿಸಿ ಐದಾರುನೂರು ಮಂದಿ ಹೆಣ್ಣು 
ಮಕ್ಕಳು ಮುಂದಣ ಬಾಗಿಲಿನಿಂದ ಬರತೊಡಗಿದರು. ನೋಡುತ್ತಿದ್ದ ನನಗೆ ಹೇಗೆ 
ಹೇಳಲಿ, ಅರ್ಧ ಬೆಂದ ಹೆಣಗಳು ಈಗಷ್ಟೇ ಚಿತೆಯಿಂದ ಎದ್ದು ಬರುತ್ತಿದ್ದ ಹಾಗೆ 
ಕಂಡಿತು. ಇದೇ ಹೆಣ್ಣು ಮಕ್ಕಳು ಊರಿಗೆ ಯಾವುದಾದರೂ ಮದುವೆಗೆ ಬಂದಾಗ 
ತಲೆ ಮೈಮುಖ ಸಿಂಗರಿಸಿಕೊಂಡು ಚಿಗರೆಗಳ ಹಾಗೆ ಕೆಲಸ ಮಾಡುತ್ತಾರೆ. ಬಡಿಸಿ 
ಬಳಿದು, ಕಡೆಗೆ ಉಂಡು, ಎಲೆಯಡಿಕೆಯಿಂದ ಕೆಂಪಾದ ತುಟಿಗಳನ್ನು ಸೂರ್ಯನಿಗೆ 
ತೋರಿಸುತ್ತಾ ಉನ್ಮುಕ್ತರಾಗಿ ನಗುತ್ತಾರೆ, ಹರಟುತ್ತಾರೆ. 

ಭಾವುಕತೆ ನನ್ನ ಉದ್ದೆ ೇಶವಲ್ಲ. ಊರಿನ ಜನಸಂಖ್ಯೆ ಈಗ ಹೆಚ್ಚಿ ದ್ಶೆ 
ಉದ್ಯೋಗಾರ್ಥಿಯಾಗಿ ವಲಸೆ ಹೋಗುವುದೂ ಕೆಲಮಟ್ಟಿಗೆ ಅನಿವಾರ್ಯವೇ, 
ಅದಲ್ಲದೆ ತರುಣರಿಗೆ ಸ್ಥಳೀಯ ಕಿರುಸಮುದಾಯದ ಜಡಕಟ್ಟಳೆಗಳಿಂದ ಲಕಲಕ 
ಹೊಳೆಯುವ ಪಾಶ್ಚಾತ್ಮ ನಾಗರೀಕತೆಯೆಡೆಗೆ ಓಡುವುದು ಬೇಕೆನ್ನಿಸಿರಬಹುದು. 





9 


ಮುಖ್ಯ ವಾಗಿ, ಸ್ತ್ರೀ ಮತ್ತು ದಲಿತ ಜಾತಿಗಳವರಿಗೆ ತಮ್ಮ ವಿಷಮ ಸಮಾಜದ 
ನಿಶ್ಚ ಲತೆಯನ್ನು ಯ ಯಾವುದರಿಂದ ತಾವು ವಂಚಿತರಾಗಿದ್ದ ರೋ ಅದನ್ನು 
ಆಥವಾ ಅದರ ' ಬದಲಿಗೆ ಇನ್ನೊಂದನ್ನು ಪಡೆಯಲಿಕ್ಕೆ ವಲಸೆಯೇ ಮಾರ್ಗವೆನಿಸಿತು. 

ಗೋಕುಲದ ಪುಟ್ಟ ಸಮುದಾಯದಲ್ಲಿದ್ದ ಗೋಪಬಾಲರರಿಗೆ ನಿಶ್ಚಲವೆನಿಸಿದ್ದ 
ಇದೇ ಊರು. : ಅವೇ ಆಟಗಳು, ಅದೇ ಕೆಲಸ ಸಾಕಷ್ಟು ಬೇಸರ ಹುಟ್ಟಿ 1 ಸಿರಬೇಕು. 
ಅದೇ ಒತ್ತಡ ಅವರನ್ನು ಮಧುರೆಗೆ ಎಳೆಯಿತೇ ? 

ಉದ್ಕ ಮಿ ಗೆಳೆಯರ ಪ ಪ್ರಮಾಣಿಕ ಸದಾಶಯವನ್ನು ನಾನು ಪ್ರಶ್ನಿ ಸುವುದಿಲ್ಲ, 
ಆದರೆ ಈ ಬೆಳವಣಿಗೆಗೆ ಚ ಇನ್ನೊಂದು ಮುಖದ ಭೀಕರತೆಯನ್ನು ಕಂಡು 
ಕಳವಳಗೊಳ್ಳುತ್ತೇನೆ, ಕಲಕಿ ಹೋಗುತ್ತೇನೆ. ನಗರ ಸೇರಿದ ಈ ಹಳ್ಳಿಯ ಹೆಣ್ಣು 
ಮಕ ಳು ತಮ್ಮ ಸರೀಕ ಹಳ್ಳಿ ಯ ಹೆಣ್ಣು ಗಳಂತೆ ಉತ್ಸಾಹ ಡು ಮಾತವಂತ 
ಮುತು ಬದುಕಿಯಾರೇ ? ಬೆಳಗಿನಿಂದ ಸಂಜೆಯವರೆಗಿನ ಯಾಂತ್ರೀಕೃತ ಬದುಕ್ಕು 
ಆ ದುಡಿಮೆ ತಂದ ಅಲಂಕಾರ ವಸ್ತು ಯಾರಿಗೆ ಮುದ ಕೊಟ್ಟೇತು ಎಂಬುದನ್ನು 
ಕಲ್ಪಿಸಲೂ, ಕನಸಿಸಲೂ ಅಗದ ಯಾಂತ್ರಿಕ ದುಡಿಮೆ, ಗಳಿಸುವ ಹಣ ನಗರದ 
ದುಬಾರಿ ಜೀವನ ಮಟ್ಟದಲ್ಲಿ ಮಾನವಂತ ಬದುಕು ಬದುಕಲು ಸಾಲದು ಮತ್ತೆ 
ಊರಿಗೆ ಮರಳುವುದು ನಾಚಿಕೆಯ ವಿಷಯ, ಅಲ್ಲದೆ ಊರಿನವರಿಗೆ ತನ್ನ ನಗರ 
ಜೀವನ ಚೆನ್ನಾಗಿದೆಯೆಂದು ತೋರಿಸಲು ನಾಟಕ ಮಾಡಬೇಕು .ನಗರ ಸೇರಿದವರಗೆ 
ಹಳ್ಳಿಯ ವ್ರತ್ಕ ನೇಮ, ಮದುವೆ, ಹಬ್ಬ, ಹಾಡ್ಕು ಕೈಗೆಲಸ ನಷ್ಟವಾಗಿ, ಹುಚ್ಚು 
ಹಿಡಿಯದೆ ಉಳಿಯಲಿಕ್ಕೆ ಉಳಿಯುವುದು, ಟಿ.ವಿ. ಕಡಕ್ಕೆ ಚಟ] ಜಾರಿಯಾದ 
ಸುಳ್ಳು ಕನಸುಗಳು, ನಗರ ಬದುಕಿನ ಈ ಹಗ್ಗದ ಮೇಲಿನ ಬಿಗಿನೆಡೆಯಲ್ಲಿ, ಸೆಳೆತಗಳಲ್ಲಿ 
ನಮ್ಮ ಹೆಣ್ಣು ಮಕ್ಕಳು ಯಾವ ಕ್ಷಣದಲ್ಲಾದರೂ ಜೋಲಿ ತಪ್ಪಿ ಬೀಳಬಹುದು. 
ಬೀಳುವುದೆಲ್ಲಿಗೆ ? ನೆನೆದರೆ ನಡುಕ ಬರುತ್ತದೆ. ಇದು ಇಂದು ಭಾರತದ ಎಲ್ಲ ಸಮಾಜ 
ಗಳೂ ಎದುರಿಸುತ್ತಿರುವ ಕಠಿಣ ಪ್ರಶ್ನೆ. ಇದಕ್ಕೆ ಉತ್ತರ ಕಂಡುಕೊಳ್ಳು ವಲ್ಲಿ ನಾವು 
ಸೋಲುತ್ತಿ ದ್ದೆ £ವೆಯೇ ? ನಾಶವಾಗುವುದನ್ನು ತಪ್ಪಿಸ ಸಲು ಉಪಾಯವೇನಿದೆ ? 

ಚರಿತ್ರ ಜೀವವಿರುವ ನಮ್ಮ ಡೆ ಸತ್ತದ್ಧನ್ನು ಕಾಣಿಸುವ ಪ್ರಯತ್ನ. 
ಜನಾಂಗವೊಂದರ ಭೂತಕಾಲದ ಬೇರುಗಳು ಚರಿತ್ರೆಯಲ್ಲಿ ಸಂಚಯನಗೊಂಡು ಬರು 
ತ್ತದೆ ಎಂಬುದು ಮಾರ್ಕ್ಸ್‌ ಆದಿಯಾದ ಎಲ್ಲ ಚಿಂತಕರ ನಂಬಿಕೆಯಾಗಿತ್ತು. ಆದರೆ 
ಭಾರತಕ್ಕೆ ಚರಿತ್ರೆ ಎಂದೂ ಮುಖ್ಯವಾಗಲಿಲ್ಲ, ಅದು ಗಣಿಸಿದ್ದು -ಸ್ಮೃತಿಯನ್ನು. 
ಸ್ಮೃತಿಯಲ್ಲಿರುವುದು ಚರಿತ್ರೆಯ ವಿವರಗಳಲ್ಲ, ಅದರ ಅರ್ಕ. ಆ ಜಟ 
ವಿವರಗಳಂತೆ ಗುಡ್ಡೆಯಾಗದೆ, ನಮ್ಮೊಳಗೆ ಜಿನುಗಿ, ರಕ್ತಗತವಾಗಿ, ನಮ್ಮ ನೋಟ, 
ಕೆಲಸದಲ್ಲಿ ತೊಡಗಿಕೊಳ್ಳು ತ್ತದೆ, 
ಜಾನಾ ಕಗ ಹ ರ ಸ ಗ ಸಂದ 

ಸ್ಮಗಳೂ ಸ್ಮ ಎತಿಯಾಗಿ ಸೇರಿಕೊಂಡಿತ್ತು. 


10 


“ರಾಮ' ಎಂದು ಹೇಳುತ್ತಲೇ ಬದುಕಿನ ಆತ್ಮ ಗುಂಡು ಸಿಡಿದು ಸತ್ತಾಗಲೂ 
ಹೇಳಿದ್ದು -ಹೇ ರಾಮ್‌. ಮಹಾಭಾರತ ಯುದ್ಧ ನಡೆಯತೆಂಬ ಚಾರಿತ್ರಿಕ ಅಂಶ 
ವನ್ನು ನಂಬದ ಆತ್ಮ ಪ್ರಪಂಚದ ಎಲ್ಲ ಮಾನವೀ ಯು ಅಂಶಗಳನ್ನು ಸೇರಿಸಿ “ರಾಮ 
ರಾಜ್ಯ'ದ ಅದ್ಭುತಪಾಕ ಸೃಷ್ಟಿಸಿದ. ಪಾಶ್ಚಾತ್ಮ ನಾಗರಿಕತೆಯ ಗರ್ವ ಮತ್ತು 
ಸದಸಿ ಬೆಂಬ ತ್ತಿದ ರಾಷ್ಟ್ರಗಳ ಅನುಕರಣೆಯ ಛಲ್ಕ ಆದು ನಮ್ಮಲ್ಲಿ ತಂದ 
ತಲ್ಪಣಕ್ಕೆ ಉತ್ತರ- ಸ್ಮೃತಿಯಲ್ಲಿ ಸಿಗಬಹುದೇ ? 
ಎಲ್ಲರೂ ತಿಳಿದಂತೆ ಮನುಷ್ಯ ಒಂದು ಸ್ವತಂತ್ರ ಘಟಕವಲ್ಲ, ಜೀವಂತ 
ಸಮೂಹವೊಂದರ ಒಂದು ಅಂಗ... ಸಮೂಹವು ಮಾನವಕುಲವೆಂಬ ಸಮಷ್ಟಿಯ 
ಟ್‌ ಪ್ರಸ್ತುತವೆಂಬುದು ಈ ಮಾನವ ಕುಲದ ಬದುಕಿನ ಅತೀ ಚಿಕ್ಕ ಚೂರು. 
ಓ್ರತೆಯಿಂದ ಸಂಪನ್ನನಾದ ಮನುಷ್ಯ ಇಡೀ ಮಾನವಕುಲದ ಮೊನೆ ತೆನೆ ಆಗು 
ಡೆ ನೆ, ಆಗ ಆತ ಮಾಡುವ ನಿರ್ಣಯ ಇಡೀ ಮಾನವಕುಲದ ನಿರ್ಣಯ ಆಗುತ್ತದೆ. 
ಇವತ್ತು ಇಲ್ಲಿಃ ಮುಕುರ ನಿವ ನಾನು ಇಡೀ ಮಾನವಕುಲದ್ಕ ವಿಶ್ವದ ಸಮಸ್ತ 
ಆಸ್ತಿಗ್ಳೂ ಜವಾಬ್ದಾರಿಗಳಿಗೂ ಹಕ್ಕುದಾರ, ಹೊಣೆಗಾರ, ಇದರಲ್ಲಿ ಯಾವುದನ್ನೂ 
ನಾನು ನಿರಾಕರಿಸಲಾರ. ಎಲ್ಲವನ್ನೂ ಒಳಗೊಂಡ ನನ್ನ ನಿರ್ಣಯ ಸಹಜ, ಸಾಧು 
ಮತ್ತು ಸುಷ್ಮು. 
ನಮ್ಮೇ£ ಕಲ್ಕೆ ಕಾವ್ಶ, ಸಂಸ್ಕೃತಿಗಳು ಸ್ಮೃತಿಯ ಬೆಳವಣಿಗೆ ಮತ್ತು ಉನ್ನತಿ 
ಗಾಗಿಯೇ ಇ ತವೆ, ನಮ್ಮ ಭಾ ಗವತ ಗ್ವಂಥ, ಪಂಥಗಳು ಇವತ್ತು ನಮಗೆ 
ಬಲು ಮುಖ್ಯವಾಗುತ್ತವೆ. ಗೋಕುಲದಂಥ ಪುಟ್ಟ . ಗ್ರಾಮೀಣ ಭಾಗವತ 
ನ್ನ ಸಂಸ ೨ಶಿಯಾಗಿದ್ದೂ, ಮಾನವಂತ. ಘನತೆಯ ಬದುಕು 


0 


ಕೊಳಲು ಸಾಧ್ಯ ಉದ್ದು | ತಿಯ ಉದ್ದೀಪ ೀಪ ಜಾ | ನಮ್ಮ ಜೀವ 
ಲ್ಲ ತಲ್ಲಣ ಣಗಳ ಮಧ್ಯೆ, ಫ್ಯಾಕ್ಟರಿಗಳಿಂದ ಬೆಂದು ಹೊರಬರುವ 
ಮಕ್ಕಳು, ನಗರ ರಸ್ತೆಗಳಲ್ಲಿ ದಿಕ್ಕು ಗಾಣದೆ ಆಯುಷ್ಯ 
ತೇಯುತ್ತಿರುವ ನಮ್ಮ ಕೆಚ್ಚು ಭ್‌ ಗಂಡುಗಳು. ಬಿಕೋ ಎನ್ನುವ ಬೋಳು ಹಳ್ಳಿ 
ಗಳು-ಇತ್ಯಾದಿ ಹ ವಗಳ 'ಮಧ್ಯ ಹತಪ್ರದರಾಗದೆ ಸ್ಥಿ ರವಾಗಿ ನಿಲ್ಲಲು, ನಿಂತು 
ಧೈರ್ಯದಿಂ 0ದ ಮುಂದಣ ದಾರಿಯನ್ನು ಹೋರಿಗಳು 2 | ನಮ್ಮ ಸಮುದಾಯಕ್ಕೆ 
ದೇಶಕ್ಕೆ ಸ್ಮೃತಿಯ ಉದ್ದೀಪನ ಸಂಪ ಪನ್ನತೆ ಬೇಕು. ಹಾಗಾದಾಗಷ್ಟೆ ನಮಗೆ ಬೆಳಕು 


ಕಂಡು, ಕತ್ತಲೆ ಕಳೆದು, "ನಮ್ಮ ಮುಂದೆ ಸತ್ಯದ ಹೊಸ ದಿಗಂತ ಕಂಡೀತು. 


ಕೃಪೆ : ಮಾತುಕತೆ ನೀನಾಸಂ, ಹೆಗ್ಗೋಡು 1: 7031 
(ಲೇಖನದಿಂದ ಆಯ್ದ ಕೆಲವು ಭಾಗಗಳ್ನು ಪ್ರಕಟಿಸಲಾಗಿದೆ.) 


ಸಾಂಸ್ಕೃತಿಕ ಸಂವಹನಕ್ಕೆ ಹೊಸ ಮಾಧ್ಯಮಗಳು 


ಗು ಚಳುತೇ್‌ ಜೆ. 10065 ಕೆ 191 ೫066೬ ಎ ಆ ತತಾ ರೇ ನ ಬ 
ಡಾ| ಸಿ. ಪಿ. ರವಿಕುಮಾರ್‌ 


ವಿಲಿಯಂ ವರ್ಡ್ಸ್‌ವರ್ತ್‌ ಕವಿಯ "1೧6 '//೦116 15 10೦. ೧7೬೦೧ ೪/11 
ಟ5'' ಕವಿತೆಯಲ್ಲಿ ನಿಸರ್ಗದಿಂದ ಮನುಷ್ಯ ದೂರ ಸರಿಯುತ್ತಿರುವ ಬಗ್ಗೆ ಚಿಂತನೆ 
ಯಿದೆ. ಕವಿತೆಯ ಅನುವಾದವನ್ನು ಜೀ ಕೊನೆಯಲ್ಲಿ ಕೊಟ್ಟಿದ್ದೆ ಸ ವರ್ಡ್ಸ್‌ 
ವರ್ತ್‌ ಕಾವ್ಯರಚನೆಗೆ ತೊಡಗಿದ್ದು "ಹದಿನೆಂಟನೇ ಶತಮಾನದ ಕೊನೆಯ. ವರ್ಷಗಳಲ್ಲಿ, 
ಆಗ ಇಂಗ್ಲೆ ಂಡಿನಲ್ಲಿ ಕೈ ಗಾರಿಕಾಕ್ರ್ರಾ ನಿಂತಿ ಯೌವ್ವ ನಾವಸ್ಥೆ ತಲುಪಿತ್ತು. ಆದರೂ ಆಂದಿನ 
ಜೀವನಕೃ ಮಕ್ಕೂ ನಮ್ಮ ಇಂದಿನ ಬ | ಅಜಗಜಾಂತರ. ಆಗ ದೂರಸಂಪರ್ಕದ 
ಯಾವುದೇ ಮಾಧ್ಯ ಮಗಳಿರಲಿಲ್ಲ. ಟೆಲಿಫೋನ್‌, ಟೆಲಿಗ್ರಾಫ್‌, ರೇಡಿಯೋ ಇದಾವು 
ದನ್ನೂ ಕಾಣದಿದ್ದ ವಡ್ಸ್‌ ೯ವರ್ತ್‌ “ವಿಪರೀತವಾಯ್ಕು ನಮಗೆ ಇಹದ ಸಹವಾಸ” 
ಹಡು ಉದ ರಿಸಿದ. ಫ್ಯಾಕ್ಸ್‌, ಕೃತಕ ಉಪ ಪಗ್ರಹಗಳು, ಕೇಬಲ್‌ ಟೀವಿ, ಕಂಪ್ಯೂಟರ್‌ 
ನೆಟ್‌ವರ್ಕ್‌ ಗೆ ಯುಗದಲ್ಲಿ ಓಿದುಕುತ್ತಿ ರುವ ನಾವು ಏನೆಂದು ಉದ ರಿಸೋಣ ? 

ತಂತ್ರ ಜ್ಞಾ ನ ಹಿಂದೆಂದೂ ಕಾಣದಿದ್ದ ವೇಗ ಪಡೆದುಕೊಂಡು ನಮ್ಮನ ನ್ನು ಇಪ್ಪ 
ತ್ತೊಂದನೇ ಶತಮಾನಕ್ಕೆ ಎಳೆದುಕೊಂಡು ಹೋಗುತ್ತಿದೆ. ಕಾರ್‌ನಲ್ಲಿ ಕುಳಿತು ರಭಸ 
ವಾಗಿ ಸಾಗುವುದು ಕೆಲವರಿಗೆ ಮೋಜಿನ ಸಂಗತಿಯಾದರೆ ಕೆಲವರಿಗೆ ಅದು ಉಸಿರು 
ಕಟ್ಟಿಸುತ್ತದೆ. ಕಾರ್‌ನಲ್ಲಿ ಪ್ರಯಾಣ ಮಾಡುತ್ತಿರುವ ನಮ್ಮೊಂದಿಗೆನಮ್ಮ ಸಂಸ್ಕೃತಿಯ 
ರೂಪಗಳೂ ಇವೆ. 

ದೂರಸಂಪರ್ಕ ಮಾಧ್ಯಮಗಳು ಹೆಚ್ಚು ಪ್ರಬಲಗೊಂಡಂತೆ ನಮ್ಮ ಸಂಸ್ಕ ಎಶಿಯ 
ಮೇಲೆ ಈ ಪ್ರಗತಿಯ ಪರಿಣಾಮಗಳು ಕಾಣಿಸಿಕೊಂಡಿವೆ - ಕೆಲವು ತಕ್ಷಣ, ಕೆಲವು 
ಕಾಲಕ್ರಮೇಣ, ಟೆಲಿವಿಷನ್‌ ಮುಖಾಂತರ ಭರತನಾಟ್ಯ ಕಾರ್ಶಕ್ರಮವನ್ನು 
ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯವಾದದ್ದು ಪ್ರಗತಿಯ ಒಂದು ಮುಖ. ಚಿಕ್ಕ 
ಪರದೆಯ ಮೇಲೆ ಮನೆಯ ಸದ್ದುಗದ್ದಲಗಳ ನಡುವೆ ಭರತನಾಟ್ಯ ಕಾರ್ಯಕ್ರಮಗಳನ್ನು 
ಪದೇ ಪದೇ ನೋಡಿ ನಾಟ್ಯದ ಬಗ್ಗೆ ಸ್ವಲ್ಪ ಉದಾಸೀನ ಭಾವನೆ ತಾಳಿದ್ದೂ 
ಇನ್ನೊಂದು ಮುಖ. ಭರತನಾಟ್ಯವಷ್ಟೇ ಅಲ್ಲ - ಭಾವಗೀತ್ಕೆ ಜಾನಪದ ಗೀತೆ, 
ನಾಟಕ, ಸಿನೆಮಾ ಇವೆಲ್ಲ ಈಗ ಆಡಿಯೋ ಮತ್ತು ವಿಡಿಯೋ ಕ್ಯಾಸೆಟ್‌ಗಳ ಮುಖಾಂ 
ತರ ಮನೆಗೇ ಬಂದು ಬಿಟ್ಟಿರುವುದು ಒಳ್ಳೆ ಫೈಯದಕ್ಕೋ ಅಲ್ಲವೋ ಎಂಬ ಪ್ರಶ್ನೆಗೆ 
ಒಂದೇ ಉತ್ತರವಿಲ್ಲ. ಸ 


12 


ಬೆಳದಿಂಗಳೂಟ ಎಂದರೆ ಏನೆಂದೂ ಬೆಂಗಳೂರಿನಲ್ಲಿ ಕಾನ್ವೆಂಟ್‌ ಶಾಲೆಗಳಲ್ಲಿ 
ಕಲಿಯುತ್ತಿರುವ ಮಕ್ಕಳಿಗೆ ಗೊತ್ತಿರಲಾರದು. ಟೆಲಿವಿಷನ್‌ ಇನ್ನೂ ಮನೆಗಳಿಗೆ ಹೀಗೆ 
ಧಾಳಿಯಿಡುವ ಮುಂಚಿನ ದಿನಗಳಲ್ಲಿ ಸಾಮೂಹಿಕ ಮನರಂಜನೆಗೆಂದು ನಮ್ಮ 
ವಠಾರದ ಮನೆಯವರು ಸೇರಿ ಬೆಳದಿಂಗಳೂಟದ ಕಾರ್ಯಕ್ರಮ ಏರ್ಪಡಿಸುತ್ತಿದ್ದ ರು. 
ಇದು ಇಪ್ಪತ್ತು ವರ್ಷದ ಹಿಂದಿನ ಮಾತು. ವಠಾರದ ಪ್ರತಿಯೊಬ್ಬ ಮನೆಯವರೂ 
ಏನಾದರೂ ಭಕ್ಷ ೨ ಮಾಡಿಕೊಂಡು ಬರುತ್ತಿದ್ದರು. ನಗು ಗದ್ದಲ, ಉಪಚಾರ, 
ಇವುಗಳ ನಡುವೆ ಎಲ್ಲರೂ ಕುಳಿತು ಊಟ ಮಾಡುತ್ತಿದ್ದೆವು. ಹೆಂಗಸರ್ಕು ಮಕ್ಕಳಿಂದ 
ಹಾಡು ಇತ್ಯಾದಿ ಪ್ರತಿಭಾ ಪ್ರದರ್ಶನ ಕೂಡಾ ನಡೆಯುತ್ತಿತ್ತು. ಹೀಗೇ ಸಾಮೂಹಿಕ 
ಪಿಕ್‌ನಿಕ್‌ಗೆ ಹೋಗುವ ಕಾರ್ಯಕ್ರಮಗಳೂ ಏರ್ಪಾಟಾಗುತ್ತಿದ್ದವು. ಮನೆಪಾಠ್ಕ 
ಟಿ.ವ್ಕಿ ವಿಡಿಯೋಗಳ ನಡುವೆ ಬೆಳೆಯುತ್ತಿರುವ ಇಂದಿನ ಮಕ್ಕಳು ಮನೆಯಿಂದ 
ಹೊರಗೆ ಕಾಣುವುದೇ ಅಪರೂಪವಾಗಿಬಿಟ್ಟಿದೆ. ಟಿ, ವಿ. ಮೂಲಕವೇ ಜಗತ್ತಿನಮೂಲೆ 
ಮೂಲೆಗಳ ವಿಷಯವನ್ನೆಲ್ಲ ತಿಳಿದುಕೊಂಡು ತೀಕ್ಷ್ಣಮತಿಗಳಾಗುತ್ತಿರುವ ಈ ಪೀಳಿಗೆ 
ತಮ್ಮ ಸಮೂಪದಲ್ಲಿರುವವರೊಂದಿಗೇ ಹೆಚ್ಚು ಸಂಪರ್ಕಿಸದೆ ಆಂತರ್ಮುಖಿಗಳಾಗುತ್ತಿ 
ರುವುದು ಒಂದು ವಿಪರ್ಯಾಸ. 

ದೂರಸಂಪರ್ಕ ಮಾಧ್ಯಮಗಳ ಪಟ್ಟಿಗೆ ಇತ್ತೀಚಿಗೆ ಸೇರಿಕೊಂಡದ್ದು 
ಕಂಪ್ಯೂಟರ್‌. ನೆಟ್‌ವರ್ಕ್‌ ಮೂಲಕ ಇಂದು ಜಗತ್ತಿನ ಯಾವುದೇ ಕಂಪ್ಯೂಟರ್‌ 
ಮೂಲಕ ಇನ್ನಾವುದೇ ಕಂಪ್ಯೂಟರ್‌ ಜೊತೆ ಸಂಪರ್ಕ ಸಾಧಿಸುವುದು ಸಾಧ್ಯವಿದೆ. 
ಟೆಲಿಫೋನ್‌ ಮೂಲಕ ಕೇವಲ ಮಾತಾಡಬಹುದು ; ಪತ್ರ ಬರೆದಾಗ ಲಿಖಿತ ಸಂದೇಶ 
ಮಾತ್ರ ಕಳಿಸಲು ಸಾಧ್ಯ : ಫೋಟೋ ಕಳಿಸಿದಾಗ ದೃಶ್ಯ ಮಾಧ್ಯಮದಿಂದ ಮಾತ್ರ 
ಸಂಪರ್ಕ ಸಾಧ್ಯ. ಕಂಪ್ಯೂಟರ್‌ ಮೂಲಕ ಸಂಪರ್ಕ ಸಾಧಿಸಿದಾಗ ಈ ಎಲ್ಲಾ 
ಮಾಧ್ಯಮಗಳನ್ನು - ದೃಶ್ಯ, ವಾಕ್‌, ಮತ್ತು ಲೇಖನ ಒಂದಾಗಿ ದುಡಿಸಿಕೊಳ್ಳುವುದು 
ಸಾಧ್ಯ. ಇದನ್ನು ಕಂಪ್ಯೂಟರ್‌ ಪರಿಭಾಷೆಯಲ್ಲಿ ಮಲ್ಟಿಮೂೊಡಿಯಾ ಎನ್ನುತ್ತಾರೆ. 

ಮಲ್ಟಿಮೊಡಿಯಾ ಇದೀಗ ಹೆಜ್ಜೆ ಯಿಡಲು ಕಲಿಯುತ್ತಿರುವ ತಂತ್ರಜ್ಞಾ ನ 
ಆದರೆ ಆರಂಭದಲ್ಲೇ ಇದು ಜನರ ಕುತೂಹಲ ಕೆರಳಿಸಿದೆ. ತನ್ನ ಆಪೂರ್ವ ಸಾಧ್ಯತೆ 
ಗಳ ಮೂಲಕ ಇದು ಸಂಶೋಧಕರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತಿದೆ. ಸಂಸ್ಕ ತಿಯ 
ಮೇಲೆ ಮಲ್ಪಿಮೊಡಿಯಾ ಪರಿಣಾಮಗಳೇನು ಎಂಬುದನ್ನು ತಿಳಿಯಲು ಒಂದೆರಡು 
ಉದಾಹರಣೆ ನೋಡೋಣ. 

ಜಾನಪದ ಕ್ಯಾವದ ಬಗ್ಗೆ ಒಂದು ಸಂಶೋಧನಾ ಪ್ರಬಂಧ ಬರೆಯಬೇಕೆಂದು 
ಕೊಳ್ಳೋಣ. ಲೇಖನದ ಮಧ್ಯೆ ಉದಾಹರಣೆಗೆಂದು ಜಾನಪದ ಹಾಡಿನ ಸಾಲುಗಳನ್ನು 
ಬರೆಯುವುದಕ್ಕೂ ಅವೇ ಸಾಲುಗಳನ್ನು ಹಾಡಿ ತೋರಿಸುವುದಕ್ಕೂ ಬೇಕಾದಷ್ಟು 
ವ್ಯತ್ಯಾಸವಿದೆ. ಹಾಗೇ ಶಾಸ್ತ್ರೀಯ ಸಂಗೀತದ ಬಗ್ಗೆ ಬರೆಯಬೇಕಾದಾಗಲೂ ಅಷ್ಟೇ. 
ಇದೇ ರೀತಿ ಸಂಗೀತವಾದ್ಯವೊಂದನ್ನು ವಿವರಿಸುವಾಗ ಆದರ ಚಿತ್ರವನ್ನು 





13 


ಸೂಕ್ತ ಹಾಡಿನ ಧ್ವ ನಿಮುದ್ರಿಕ್ಕೆ, ಫೋಟೋಗ್ರಾಫ್‌ ಇವೆರಡನ್ನೂ ಲೇಖನದ 
ಮಧ್ಯೆ ಎಲ್ಲಿಬೇಕೋ ಅಲ್ಲಿ ಅಳವಡಿಸುವುದು “ಮಲ್ಪಿ ಮೂಡಿಯಾ ಡಾಕ್ಕು ಮೆಂಟ್‌” 
ನಲ್ಲಿ ಸಾಧ್ಯ. ಈಗಾಗಲೇ ಅಮೆರಿಕಾ ಮತ್ತು ಒಟ! ದೇಶಗಳ ಹಲವಾರಿ 
ಸಂಶೋಧಕರು ಇಂಥ ಪ್ರಯೋಗಗಳನ್ನು ನಡೆಸಿದ್ದಾರೆ. ನಶಿಸಿಹೋಗುವಂಥ ಶಿಲ್ಪ 
ತಾಳೆಗರಿ ಗ್ರಂಥಗಳು ಸ ವಸ್ತುಗಳನ್ನು ಮಲ್ಟಿ ಮೂಡಿಯಾ ಡಾಕ್ಕು ಮೆಂಟ್‌ಗಳನ್ನಾ ಗ 
ಪರಿವರ್ತಿಸುವ ಮೂಲಕ ಸದಾಕಾಲ ಹಟ ! 
ತರಗತಿಯಲ್ಲಿ ಕಂಪ್ಯೂಟರ್‌ ಬಳಕೆಯ ಮೂಲಕ ಸಾಹಿತ್ಯ ಮತ್ತು ಕಲೆಗಳ 
ಬೋಧನಾಕ್ರಮದಲ್ಲಿ ಕ್ರಾಂತಿಕಾರೀ ಬದಲಾವಣೆಗಳು ಉಂಟಾಗುತ್ತಿವೆ. 
ಷೇಕ್ಸ್‌ಪಿಯರ್‌ ಬಗ್ಗೆ ತರಗತಿಯಲ್ಲಿ ಪಾಠ ಮಾಡುವ ಶಿಕ್ಷಕ, ಕವಿಯ ಚಿತ್ರಗಳು, 
ಅವನ ನಾಟಕಗಳ ಪ್ರಯೋಗಗಳಿಂದ ಆಯ್ದ ವಿಡಿಯೋ ತುಣುಕುಗಳು, ತನ್ನ 
ಭಾಷಣ ಇವುಗಳನ್ನು ಸಂಯೋಜಿಸಿ ಒಂದು “ಮಲ್ಟಿ ವೂೊಡಿಯಾ ಪ್ರೆಸೆಂಟೇಷನ್‌” 
ತಯಾರಿಸಬಹುದು. ತರಗತಿಯಲ್ಲಿ ಪಾಠದ ನಡುವೆ "ಇದನ್ನು ಬಳಸುವುದು ಸಾಧ್ಯ. 
ಕಂಪ್ಯೂಟರ್‌ ಮುಂದೆ ಕುಳಿತು ಇಂಥ ಪ್ರೆಸೆಂಟೇಷನ್‌ ತಯಾರಿಸುವುದು ಈಗಾಗಲೇ 
ಸಾಧ್ಯವಾಗಿರುವ ಸಾಫ್ಟ್‌ವೇರ್‌ ಕಂಪ್ಯೂಟರ್‌ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯ 
ವಾಗುತ್ತವೆ. 
ಕಂಪ್ಯೂಟರ್‌ ನೆಟ್‌ ವರ್ಕ್‌ನ ಬಳಕೆದಾರರು ವಿವಿಧ ವಿಷಯಗಳನ್ನು ಚರ್ಚಿಸಲು 
ಅನೇಕ “ನ್ಯೂಸ್‌ ಗ್ರೂಪ್‌”ಗಳನ್ನು ಕಟ್ಟಿಕೊಂಡಿದ್ದಾ ರೆ. ಉದಾಹರಣೆಗೆ ಭಾರತೀಯ 
ಸಂಸ್ಕ ಲಿಯ ಬಗ್ಗೆ ಚರ್ಚಿಸಲು "500 0೬1/9 1೧618೧” ಎಂಬ ನ್ಯೂಸ್‌ಗ್ರೂಪ್‌ 
ಇದೆ. ಕಂಪ್ಯೂಟರ್‌ ನೆಟ್‌ವರ್ಕ್‌ನ ಬಳಕೆದಾರರು ಸುದ್ದಿ ಅಥವಾ ಲೇಖನಗಳನ್ನು 
ಎಲೆಕ್ಟ್ರು ನಿಕ್‌ ಮೇಲ್‌” (8160110೧10 17811) ಎಂಬ ವ್ಯವಸ್ಥೆಯ ಮೂಲಕ 
ಇನ್ನ್ನಿ ತರ ಬಳಕೆದಾರರೊಂದಿಗೆ ಹಂಚಿಕೊಳ್ಳ ಬಹುದು. ಉದಾಹರಣೆಗೆ ನಾನು ಕನ್ನಡ 
ಎವ ದ ಬಗ್ಗೆ ಒಂದು ಲೇಖನವನ್ನು ಸಿದ್ದ ಪಡಿಸಿ ಅದನ್ನು ನೆಟ್‌ವರ್ಕ್‌ ಎ 
ಇಂಡಿಯನ್‌ ನ್ಯೂಸ್‌ಗ್ರೂಪ್‌ಗೆ ಬಿತ್ತ ರಿಸಿದರೆ ಅದು ಜಗತ್ತಿ ನ ಸಹಸ್ರಾರು ಜನರನ್ನು 
ಕೆಲವೇ ಗಂಟೆಗಳ "ಕಾಲದಲ್ಲಿ ತಲುಪುತ್ತದೆ. ಇಂಥ ನ್ಯೂಸ್‌ಗ್ರೂಪ್‌ಗಳ ಜಾ” 
ಕಾವ್ಯ, ನಾಟಕ, ಸಿನಿಮಾ, ಚಿತ್ರಕಲೆ ಮುಂತಾದ ವಿಷಯಗಳ ಬಗ್ಗೆ ಸ ಸಮಾನ ಅಸಕಿ 
ಯುಳ್ಳ ನೂರಾರು ಮಂದಿ ಚರ್ಚೆ ನಡೆಸುತ್ತಾರೆ. ಮುದ್ರಿತ ಪತ್ರಿಕೆಗೂ ಈ 
ಎಲೆಕ್ಟ್ರಾಸಿಕ್‌ ಪಶ್ಚಿಕೆಗೂ ಇರುವ ಮುಖ್ಯ ವೃತ್ಯಾಸವೆಂದರೆ ಈ ಪತ್ರಿಕೆಯ ಓದುಗರು 
ತಕ್ಷಣ ತಮ್ಮ ಪ್ರತಿಕ್ರಿಯೆಯನ್ನು ಎಲ್ಲರಿಗೂ ಬರೆದು ತಿಳಿಸಬಹುದು. ಉದಾಹರಣೆಗೆ 
ನಾನು ಲಂಕೇಶ್‌ ಅವರ ಕತೆ 
ಮೆಚ್ಚಿ ಅಥವಾ ವಿಮರ್ಶಿಸಿ ಚಟು ನೆಂ ಯ. ಪ 
ವುದೇ ಚರ್ಚಾರ್ಹ 
ಸಂಗತಿಗಳನ್ನು ಉಲ್ಲೇಖಿಸಿ ನ್ಯೂಸ್‌ಗ್ರೂಪ್‌ ಓದುಗರು ನನಗೆ ಪತ್ರ ಬರೆಯಬಹುದು 
ನಾನು ಲೇಖನವನ್ನು, ಬಿತ್ತ ರಿಸಿದ ಕೆಲವೇ ನಿಮಿಷಗಳಲ್ಲಿ ನನಗೆ ಪ ಪ್ರತಿಕ್ಸಿ ಯೆ ದೊರೆತ 


14 


ಉದಾಹರಣೆಗಳೂ ಇವೆ. ಇಂಥ ಶೀಘ್ರ ಪ್ರತಿಕ್ರಿಯೆಯ ಮೂಲಕ ಉತ್ತಮ 
ಸಾಹಿತ್ಯಕ ಚರ್ಜೆಗೆ ಅನುಕೂಲವಾಗುತ್ತದೆ. ಸಾಮೂಹಿಕ ಸಂಶೋಧನೆಗೆ ಮಾರ್ಗ 
ವಾಗುತ್ತದೆ. “ನೆಟ್‌ವೇರ್‌”” (11910/8176) ಎಂಬ ಹೊಸ ಶಬ್ದವನ್ನು ಇಂಥ ಸಂದರ್ಭ 
ವನ್ನು ವಿವರಿಸಲು ಬಳಸಲಾಗುತ್ತಿದೆ. 

ನೆಟ್‌ವರ್ಕ್‌ “ಇಹದ ಸಹವಾಸ”ವನ್ನು ನಮಗೆ ಕುಳಿತಲ್ಲಿಂದಲೇ ಒದಗಿಬಲ್ಲ 
ಶಕ್ತಿಶಾಲೀ ಮಾಧ್ಯಮ. ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ನ್ಯೂಸ್‌ 

ಪ್‌ಗಳಲ್ಲಿ ಚರ್ಚೆ ಕೆಲವೊಮ್ಮೆ ಅಡ್ಡ ಹಾದಿ ಹಿಡಿಯುವುದೂ ಉಂಟು. ಪರಸ್ಪರ 
ೀಷಾರೋಪಣೆ, ಕೀಳುಮಟ್ಟದ ಹಾಸ್ಕ, ಹಿತಾಸಕ್ತ ಜನರಿಂದ ಹುಟ್ಟಿಕೊಳ್ಳುವ 
ೋಷಣಾತ್ಮಕ ಬರಹಗಳು, ಪರಧರ್ಮವನ್ನು ದೂಷಿಸಿ ಬರೆದ ಅನಾಮಧೇಯ 
ಲೇಖನಗಳು, ಇಂಥ ಕಲ್ಮಶವೂ ನ್ಯೂಸ್‌ ಗ್ರೂಪ್‌ನಲ್ಲಿ ತೇಲಿ ಬರುತ್ತದೆ. ಆಗ 
``ವಿಪರೀತವಾಯ್ತು ನಮಗೆ ಇಹದ ಸಹವಾಸ” ಎನ್ನಿಸುವುದೂ ಉಂಟು` 
ತಂತ್ರಜ್ಞಾನದ ಪ್ರಗತಿಯೊಂದಿಗೆ ಸಂಸ್ಕೃತಿಯ ಬೆಳವಣಿಗೆಗೂ ನಾನಾ ಮಾರ್ಗ 
ಗಳು ತೆರೆದುಕೊಳ್ಳುತ್ತಿವೆ. ಇವುಗಳಲ್ಲಿ ಯಾವ ದಾರಿಗಳು ಭರವಸೆಯನ್ನು ಉಳಿಸಿ 
ಕೊಳ್ಳುತ್ತವೆಯೋ ಕಾಲವೇ ಉತ್ತರ ಹೇಳುತ್ತದೆ. : ಪುಸ್ತಕ ಮುದ್ಭಣದಲ್ಲಿ 
ಕ್ರಾಂತಿಕಾರೀ ಬದಲಾವಣೆಗಳು ಕಳೆದ ದಶಕದಲ್ಲಿ ಉಂಟಾದವು. ಇದಕ್ಕೆ ಮುಖ್ಯ 
ಕಾರಣವೆಂದರೆ ಪ್ರಿಂಟಿಂಗ್‌ ತಂತ್ರಜ್ಞಾನದಲ್ಲಿ ಉಂಟಾದ ಸುಧಾರಣೆ. ಲೇಸರ್‌ 
ಪ್ರಿಂಟರ್‌ ಎಂಬ ಹೊಸ ಮಾದರಿಯ ಪ್ರಿಂಟರ್‌ ಈಗ ಸರ್ವೇ ಸಾಧಾರಣವಾಗಿ 
ಬಳಸಲಾಗುತ್ತಿದೆ. ಈ ಪ್ರಿಂಟರ್‌ ಗದ್ದಲ ರಹಿತ ಹಾಗೂ ವೇಗ ಪೂರ್ಣ. ಇದಕ್ಕೆ 
ಹಿಂದಿದ್ದ ಡೇಸಿನ್ಹೀಲ್‌ ಪ್ರಿಂಟರ್‌ ಒಂದೊಂದೇ ಸಾಲನ್ನು ಮುದ್ರಿಸುವುದಾದರೆ 
ಲೇಸರ್‌ ಪ್ರಿಂಟರ್‌ ಇಡೀ ಪುಟವನ್ನು ಒಂದೇ ಬಾರಿಗೆ ಮುದ್ರಿಸುತ್ತದೆ. ಲೇಸರ್‌ 
ಪ್ರಿಂಟರ್‌ನ ಮುದ್ರಣವೂ ಸುಂದರ. ಲಿಖತ ಸಾಮಗ್ರಿಯಲ್ಲದೆ ರೇಖಾ ಚಿತ್ರಗಳು 
ಮತ್ತು ಛಾಯಾಚಿತ್ರಗಳನ್ನೂ ಲೇಸರ್‌ ಪ್ರಿಂಟರ್‌ ಮೂಲಕ ಮುದ್ರಿಸಬಹುದು. 
ಇದರಿಂದಾಗಿ ಪುಸ್ತಕದ ಮುದ ಶ್ರಣಕಾರ್ಯ ಮನೆಯಲ್ಲಿ ಕುಳಿತೇ ಮಾಡಬಹುದಾದ 
ಸಾಮರ್ಥ ಇಂದು ನಮಗಿದೆ. 

“ಡೆಸ್‌ ಸ ಟಾಪ್‌ ಪಬ್ಲಿಷಿಂಗ್‌” (095 700 ೧0114117೧6 ಅಥವಾ ಔನ) 
ಇಂದು ಆಗಾಗ ಕೇಳಿಬರುವ ಹೆಸರು. ಔ38 ಇಂದು ಪುಸ್ತಕ ಮುದ್ರಣದ ದಿಕ್ಕನ್ನೇ 
ಬದಲಾಯಿಸಿದೆ. ಹಿಂದೆ. ಲೇಖಕ ಬರದಿದ್ದನ್ನು ಯಾರೋ ಬೆರಳಚ್ಚು ಗಾರನು 
ಜೋಡಿಸಿದ ಆಚ್ಚುಗಳ ಮೂಲಕ ಮುದ್ರಿಸಲಾಗುತ್ತಿತ್ತು. ಕೊನೆಗೊಮ್ಮೆ ಲೇಖಕನಿಗೆ 
ಪ್ರೂಫ್‌ ತಿದ್ದುವ ಆವಕಾಶ ದೊರೆತರೂ ಲೇಖಕನಿಗೆ ಮುದ್ರಣ ಕಾರ್ಯದಿಂದ ಪೂರ್ಣ 
ಪ್ರಿಯಾಗದು. 

ಮುದ್ರಣದ ಮೇಲೆ ನನಗೇ ಇನ್ನಷ್ಟು ಹತೋಟಿ ಇದ್ದಿದ್ದ ರೆ! ಎಂದು ಲೇಖಕ 


ಲ 
ಕ್ಸ ಹಿಸುಕಿಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಇಂದು ಕಂಪ್ಯೂಟರ್‌ ಮುಂದೆ ಕುಳಿತು 


ಹ 
ಗ 
೪ 


ಅಡಿಗ ಸಂಟ ಈ ಸುಂ ಇಸತಹ ಗು ಕಶಕ ಓತ್ಗ ಟ್‌ ಟರ ಕಷಟ 2 ಸಷ ಹ್ಮ್ಮ್‌ 
ಇ ಘ್‌ ಸ. 


15 


ತನ್ನ ಲೇಖನವನ್ನು ತಾನೇ ಟೈಪ್‌ ಸೆಟ್‌ ಮಾಡುವ ಲೇಖಕ ಇಂಥ ಹ 
ಮುಕ್ತ ನಾಗಿದ್ದಾನೆ. ಎಲ್ಲಿ ದೊಡ್ಡ ಅಕ್ಷರಗಳನ್ನು. ಬಳಸ ಬೇಕ್ಕು ಪದಗ 
ಛನ್ನು ಗಾಢಾಕ್ಷರಗಳಲ್ಲಿ ಮುದ್ದಿ ಸಬೇಕು, ಲೇಖನದ ರೂಪರೇಷೆ ೫೬11 ಚುಕಿ 
ಬೇಕು ಇದನ್ನೆಲ್ಲವನ್ನೂ ಲೇಖಕನೇ ನಿರ್ಧರಿಸಬಲ್ಲ. ಇಂದು ತಾಂತ್ರಿಕ ಲೇಖನಗಳನ್ನು 
ಬರೆದ ಲೇಖಕನೇ ಅಚ್ಚು ಜೋಡಿಸಿ “ಫ್ಲಾಪಿ” ಮೂಲಕ ಪ್ರಕಾಶಕಕಿಗೆ ತರಿಸಿಸುವ 


'ಪರಿಪಾಠ ಆರಂಭವಾಗಿದೆ. 


ಕಾಗದದ ಉಳಿತಾಯವೂ ೧7೧ಯ ವರದಾನಗಳಲ್ಲಿ ಒಂದು. ತನ್ನ ಲೇಖನವು 
ಹೇಗೆ ಮೂಡಿಬರುತ್ತದೆ ಎಂಬುದನ್ನು ಕಂಪ್ಯೂಟರ್‌ ಪರದೆಯ ಮೇಲೆ ಲೇಖಕ 
ಓದಿಕೊಂಡು ತಿದ್ದುಪಡಿಗಳನ್ನು ಮುದ್ರಿಸುವ ಮುನ್ನವೇ ಮಾಡಬಹಾದು. 
ಕಂಪ್ಯೂಟರ್‌ ತೆರೆಯ ಮೇಲೇ ಲೇಖನಗಳನ್ನು ಓದುವ ಪರಿಪಾಠ ಈನಡುವೆ ಹೆಚ್ಚು 
ತ್ತಿರುವುದರಿಂದ ಕ್ರಮೇಣ ಮುದ್ರಿತ ಸಾಮಗ್ರಿ ಕಡಿಮೆಯಾಗಿ ಕಾಗದದ ಬಳಕೆಯೂ 
ಕಡಿಮೆಯಾಗಬಹುದೆಂದು ಕೆಲವು ವಿಜ್ಞಾನಿಗಳ ಊಹೆ. 

“ಕಂಪ್ಯೂಟರ್‌ ಗ್ರಾಫಿಕ್ಸ್‌” ಇಂದು ಸರ್ವೇಸಾಮಾನ್ಯವಾಗಿ ಕೇಳಿಬರುವ ಪದ 
ಕಂಪ್ಯೂಟರ್‌ ತೆರೆಯ ಮೇಲೆ ಚಿತ್ಪಗಳನ್ನು ಬಿಡಿಸುವ ತಂತ್ರಜ್ಞಾನಕ್ಕೆ ಗ್ರಾಫಿಕ್ಸ್‌ 
ಎಂದು ಹೆಸರಿದೆ. ಕಳೆದ ಮೂರುದಶಕಗಳಲ್ಲಿ ಈ ತಂತ್ರಜ್ಞಾ ನ ಹೊಸ ಹೊಸ ದಾಖ 
ಲೆಗಳನ್ನು ಸಾಧಿಸಿದೆ. ಒಂದು ಚಿತ್ರವನ್ನು ಕಂಪ್ಯೂಟರ್‌ ತೆರೆಯ ಮೇಲೆ ಬಿಡಿಸಿದರೆ 
ಆ ಚಿತ್ರಕ್ಕೆ ಮಾರ್ಪಾಡುಗಳನ್ನು ಮಾಡುವುದು ತುಂಬಾ ಸುಲಭ. ಉದಾಹರಣೆಗೆ 
ಚಿತ್ರ ಕ ಬೇರೆ ಬಣ್ಣ ಹುಕೆಬುವುದ್ದು ಚಿತ್ರವನ್ನು ಗಾತ್ರದಲ್ಲಿ ಹಿಗ್ಗಿ ಸುವುದು / ಕುಗ್ಗಿ 
ಹವುದು, ಎರಡು' ಬೇರೆ ಬೇರೆ ಚಿತ್ರ ಗಳನ್ನು ಜಿ ಇನ್ನೊ ೦ದು ಚಿತ್ರ ವನ್ನು 
ತಯಾರಿಸುವುದು, ಇಂಥ ಚಕಮಕಿಗಳನ್ನು ಕಂಪ್ಯೂಟರ್‌ ಕ್ಷಣಾರ್ಧದಲ್ಲಿ ಮಾಡಬಲ್ಲದು. 
ಇದರಿಂದ “ಕಂಪ್ಯೂಟರ್‌ ಅನಿಮೇಷನ್‌” ಗೆ ಒಂದು ಹೊಸ ಆಯಾಮ ಬಂದಂತಾ 
ಗಿದೆ. ಒಂದು ಚಿತ್ರವನ್ನು ಬರೆದು ಅದನ್ನು ಸ್ವ ಸ್ವಲ್ಪ ಬದಲಾಯಿಸಿ ಇನ್ನೊ ೦ದು ಚಿತ್ಪ 
ತಯಾರಿಸುವುದು ಸುಲಭವಾದಾಗ ಇಂಥ ಚಿತ್ರ ತ ಸರಮಾಲೆಯೊಂದನ್ನು. ನಿರ್ಮಿಸು 
ವುದೂ ಕಷ್ಟವಲ್ಲ. ಹೀಗಾಗಿ ಕಂಪ್ಯೂಟರ್‌ ಬಳಸಿ ಇಡೀ ಗಂಟೆಯೊಂದರ ಅವಧಿಯ 
ಚಲನಚಿತ್ರವನ್ನು ತಯಾರಿಸುವುದೂ ಇಂದು ಸಾಧ್ಯವಾಗಿದೆ. ಹಾಲೀವುಡ್‌ನಲ್ಲಿ 
ಈಗಾಗಲೇ ಇಂಥ ಪ್ರಯತ್ನಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. 

ಎಡಿಯೋ ಎಡಿಟಿಂಗ್‌ ಮತ್ತು ಆಡಿಯೋ ಎಡಿಟಿಂಗ್‌ ಎರಡೂ ಇಂದು 
ಕಂಪ್ಯೂಟರ್‌ ಬಳಕೆಯ ಮೂಲಕ ಸುಲಭವಾಗಿದೆ. ಒಂದು ಧ್ವ ನಿಮುದಿ ಫ್ರಿಕೆಯನ್ನು 
ಕೀಪ್‌ ಬದಲು ಕಂಪ್ಯೂಟರ್‌ನ ನೆನಪಿನಲ್ಲಿ (8/6 015) ಸಂಗ ಹಿಸಿಡುವುದು ಜು 
ಇದರ ಲಾಭ : ಧ್ವನಿಮುದ್ಧಿಕೆಯ ಯಾವುದೇ ಭಾಗವನ್ನು ಅಷ್ಟೇ ಸುಲಭವಾಗಿ ಪೆ 
ಮಾಡಲು ಸಾಧ್ಯ. ಹೀಗಾಗಿ ಹಲವಾರು ಧ್ದ ನಿಮುದ್ರಿಕೆಗಳ ಳೆ ್ಲ್ಲಿಪಿ೦ಗ್‌ಗಳನ್ನು ಸ 
ಹಿಸಿಟು ಕೊಂಡು ಅವುಗಳನ್ನು ಕತ್ತರಿಸಿ ಜೋಡಿಸಿ ಹೊಸದೊಂದು ಧ್ವ ನಿಮುದ್ದಿ, ಕ 


16 


ಯನ್ನು ತಯಾರಿಸುವುದು ಇಂದು ಸಲಭ. ಅದೇ ರೀತಿ ವಿಡಿಯೋ ಕ್ಲಿಪಿಂಗ್‌ಗಳ 
ಸಂಪಾದನ ಕಾರ್ಯವೂ ಸುಲಭ. . ಟೇಪ್‌ನಲ್ಲಿ ಸಂಗ್ರಹವಾಗುವ ಆಡಿಯೋ ಆಥವಾ 
ವಿಡಿಯೋ ಸಾಮಗ್ರಿಯನ್ನು ಕಂಪ್ಯೂಟರ್‌ನ ನೆನಪಿನಲ್ಲಿ ಶೇಖರಿಸಿಟ್ಟಾಗ ಬೇಕಾಗುವ 
ನೆನಪಿನಲ್ಲಿ ಶಕ್ತಿ ಅಗಾಧ. ಇದಕ್ಕಾಗಿ ಹಲವಾರು ಪರಿಹಾರಗಳನ್ನು ವಿಜ್ಞಾನಿಗಳು 
ಕಂಡುಹಿಡಿದಿದ್ದಾರೆ... “ಕಂಪ್ರೆಷನ್‌” ಒಂದು ಉಪಾಯ -. ಒಂದು ಕಪ್ಯೂಟರ್‌ 
ಫೈಲನ್ನು ಕುಗ್ಗಿಸಿದರೂ ಆ ಫೈಲಿನ ವಸ್ತುವಿಗೆ ಏನೂ ಹಾನಿಯಾದಂತೆ ಮಾರ್ಪಡಿಸುವ 
ವಿಧಾನಕ್ಕೆ ಕಂಪ್ರೆಷನ್‌ (0೦0707655107) ಎನ್ನುತ್ತಾರೆ. ಇದಕ್ಕೆ ಎರುದ್ಧ ವಾಗಿ 
ಆಗಾಧ ನೆನಪಿನ ಶಕ್ತಿಗಳನ್ನು ಹೊಂದಿದ ೦೧08! ೧18 ನಂಥ ಹೊಸ ತಂತ್ರ 
ಜ್ಞಾನವನ್ನೂ ಕಂಪ್ಯೂಟರ್‌ ವಿಜ್ಞಾ ನಿಗಳು ಹುಡುಕಿದ್ದಾರೆ. 


ಪರಿಶಿಷ್ಟ 


ನಿಪರೀತವಾಯ್ಕು ನಮಗೆ ಇಹದ ಸಹವಾಸ 
(ಮೂಲ ಕವಿತೆ : "719 ೦[16 16 100೦ ಗಗ] 11 ಟ5' 

ಕವಿ : ವಿಲಿಯಂ ನರ್ಡ್‌ವರ್ಶ್‌) 

ಕನ್ನಡ ಅನುವಾದ : ಸಿ. ಪಿ. ರವಿಕುಮಾರ್‌ 


ವಿಪರೀತವಾಯ್ತು ನಮಗೆ ಇಹದ ಸಹವಾಸ; ದಿನ ಬೆಳಗಾಗ 
ಕೊಡುವಕೊಳ್ಳುವ ಹಾಳು ವ್ಯಾಪಾರದಲ್ಲೇ ನಮ್ಮೆಲ್ಲ ಶಕ್ತಿ ವ್ಯರ್ಥಃ 
ಪ್ರಕೃತಿಯಲ್ಲಿ ಇಣುಕಿದರೂ ಕಾಣದಲ್ಲ ನಮ್ಮ ಮುಖ! 
ಹೃದಯವೋ! ಕೊಟ್ಟುಬಿಟ್ಟಿದ್ದ ೇೀವೆ ದುರ್ದಾನ! 
ಚಂದ್ರನಾಗಮನಕ್ಕೆ ಎದೆಯುಬ್ಬಿಸುವ ಕಡಲು, 
ಹೇಳಲೇನನ್ನೊಹಾತೊರೆದು ಹಗಲೆಲ್ಲ ಹೂಯಿಲಿಟ್ಟು 

ಹೈರಾಣಾಗಿ ಸೇರಿಕೊಂಡಿದೆ ಗಾಳಿ ಹೂಬನ ಮಡಿಲು. 
ಇದಾವುದಕ್ಕೂ ಕರಗದಲ್ಲ ನಮ್ಮೆದೆ, 

ಗುರುತಿಸದಲ್ಲ ಸುಪ್ತ ತಾಳರಾಗಗಳು! 

ಈ ಭಾಗ್ಯಕ್ಕಿಂತಲೂ ನಿರಕ್ಷರ ಕುಕ್ಷಿಯಾಗಿ | 
ಹುಟ್ಟಿದ್ದರೆಲ್ಲೋ ಹಳ್ಳಿಗಾಡಿನಲಿ  ಅಸಂಸ್ಕ ತಾ ಶುದ್ರ- 
ಹುಲ್ಲುಗಾವಲಿನ ಈ ವಿಸ್ತಾರದಂಚಿನಲ್ಲಿ 

ನಿಂತು ಕನಸುತ್ತಿದ್ದೆನೆಂಥ ಮಧುರ ಚಿತ್ರ! 

ಕಡಲಾಳದಿಂದ ಕೆನೆದು ಬರುವ ರವಿ ಸಪ್ತಾಶ್ವ, 

ಮದನ ಹೂಬಿಲ್‌ ಹೆದೆಯೇರಿಸುವ ದೃಶ್ಯ! 


(ಕೃಪೆ ; ಪ್ರತಿಭಾ ಯುವ ವೇದಿಕೆ ಬೆಂಗಳೂರು) 


ನಮ್ಮ ಸಾಹಿತ್ಯ ಪತ್ರಿಕೆಗಳು 


ಡಾ 


ಡಿ. ನಿ. ಪ್ರಹ್ಲಾದ್‌ 


ಇವತ್ತಿನ ಸೃಜನಶೀಲ ಪ್ರಕಾರಗಳು ಒಂದು ಸಂದಿಗ್ಧ ವನ್ನು ಎದುರಿಸಲು 
ಆರಂಭಿಸಿದೆ, ಮಾರುಕಟ್ಟೆ ಶಕ್ತಿಗಳ ಎದುರು ಅವುಗಳು ತಮ್ಮನ್ನ ತಾವು ಉಳಿಸಿ 
ಕೊಳ್ಳುವ ಸಮರ್ಥಿಸಿಕೊಳ್ಳುವ ಸಂದಿಗ್ಧ ತೆ. ಸಾಹಿತ್ಯ ಪತ್ರಿಕೆಗಳೂ ಕೂಡಾ ಈ 
ರೀತಿಯ ಸಂದಿಗೃತೆಯನ್ನು ಎದುರಿಸುತ್ತಿದೆ, ಅದು ತನ್ನನ್ನ ತಾನು ಉಳಿಸಿಕೊಳ್ಳುವ 
ಸಂದಿಗ್ಧ ತೆ. 

ಜನಪ್ಪಿಯ ಪತ್ರಿಕೆಗಳಿಗಿಂತಾ ಎರುದ್ದ ನೆಲೆಯಲ್ಲಿ ಕೆಲಸ ಮಾಡುವ ಸಾಹಿತ್ಯ 
ಪತ್ರಿಕೆಗಳು, ಸಾವಧಾನದ ಓದುಗರನ್ನ ಗಂಭೀರವಾದ ಚರ್ಚೆಗಳನ್ನ ರೂಪಿಸುತ್ತಿರು 
ತ್ತದೆ. ಜನಪ್ಪಿಯ ಪತ್ರಿಕೆಯು ಒಂದು ಉದ್ಯಮವಾದರೆ ಸಾಹಿತ್ಯ ಪತ್ರಿಕೆಗಳು ಪರಿಷತ್ತು 
ವಿ. ವಿಗಳಂಥಾ ಕೆಲವು ಸಂಸ್ಥೆಗಳ ಯಾಂತ್ರಿಕ ಪ್ರಕಟಣೆಯನ್ನು ಹೊರತುಪಡಿಸಿ, 
ಕೆಲವರ ಜೊತೆಗೆ ಅನೇಕರ ಒಳಗಿನ ಒತ್ತಡಗಳಿಗೆ ರೂಪುಕೊಡುವ, ಖುಷಿ ತುಂಬಿ 
ಕೊಳ್ಳುವ ಹವ್ಯಾಸವಾಗಿ ರೂಪುಗೊಂಡಿದೆ. ಈ ಖುಷಿಯ ಹಿಂದಿನ ವಾಸ ಸವ ಬಲು 
ಕಟುವಾದದ್ದೇ. ಸಹಜವಾಗೇ ಸಾಹಿತ್ಯ ಪತ್ರಿಕೆಗಳ ಓದುಗರ ವಲಯ ಕಡಿಮೆಯೇ. 
ನಮ್ಮ ಕವಿಗಳೊಬ್ಬರು ಹೇಳುವ ಹಾಗೆ ನಮ್ಮ ಓದುಗರ ವಲಯ ಬರಹಗಾರರ 
ವಲಯವೂ ಹ ಹೌದು, ನಮ್ಮಲ್ಲಿನ ಓದುಗರ ಮತ್ತು ಬರಹಗಾರರ ಸಂಖ್ಯೆ ಒಂದೇ 
ಆಗಿದೆ. ಬಹುಪಾಲು ಇವತು ಬರೆದದ್ದು ಅವರು ಅವರು ಬರೆದದ್ದು ಇಷ್ಟರು ಓದುವ 
ದರಿದ್ರ ಸ್ಥಿತಿ! ಆದರೆ ನಮ್ಮ ಸಾಹಿತ್ಯ ದ ವಿವಿಧ ಸಂದರ್ಭಗಳಲ್ಲಿ ಲೇಖಕರ ಕಾಲಮಾನ 
ಗಳಲ್ಲಿಈ ಪತ್ರಿಕೆಗಳ ಪಾತ್ಚ ಬಹಳ ಹಿರಿದಾದದ್ದು ಪ್ರಬುದ್ಧ ಕರ್ನಾಟಕ್ಕ ಸಾಕ್ಷಿ, 
ಸಂಕ್ರಮಣ, ರುಜುವಾತಾ, ಶೂದ್ರ ಇತ್ಯಾದಿ ಪತ್ರಿಕೆಗಳು 'ಅನೇಕ ಲೇಖಕರನ್ನು 
ರೂಪಿಸುವಲ್ಲಿ ಆಯಾ ಕಾಲದ ಸಾಹಿತ್ಯದ ಚರ್ಚೆಗಳಿಗೆ ಮುಖ್ಯ ನೆಲೆಯಾಗಿ ಕೆಲಸ 
ಮಾಡಿವೆ. 

ಇವತ್ತಿನ ಸಾಹಿತ್ಯ ಪತ್ರಿಕೆಗಳ. ಎದುರು ಮತ್ತೊಂದು ಮುಖ್ಯ ಪ್ರ ಶ್ನೆ 
ಏಳುತ್ತಿದೆ. ಈ ಪತ್ರಿ ಕೆಗಳು ಸ ಸಾಹಿತ್ಯದ ಅಕೆಡೆಮಿಕ್‌ ಚರ್ಚೆಗಳಿಗಷ್ಟೆ ಭಾ 
ಗಿರಬೇಕೆ ? ಎನು ವುದು. ನಮ್ಮಗಳ ಬದುಕಿನ ಹಾಗೆ ಸಾಹಿತ `ವೂ ಆನೇಕ ವಷಯ 
ಗಳಿಗೆ ತಾನು ತೆರೆದುಕೊಂಡಿದೆ, "ಶಳಿವಿನ ಇತರ ಶಾಖೆಗಳು ತಮ್ಮ ಕೊಡುಕೊಳ್ಳು ಎಕೆ 
ಯನ್ನು ನಿರಂತರವಾಗಿಸಿದೆ. ಜಗತ್ತಿನ ಅನೇಕ ಒತ ಶಡಗಳು ಸಮಸೆ [ಗಳು ನಮ್ಮ 
: ಬದುಕಿಗೆ ನೇರ. - ಸಂಬಂಧಿಯಾಗಿರುವ ಈ ಸನ್ಗಿ ವೇಶದಲ್ಲಿ ಸಾಹಿತ್ಯ ಬದುಕು ಪ 


18 


ರಾಜಕೀಯಗಳು ಬೇರೆ ಬೇರೆ ೦೦೧೧8೪7169೧ ಗಳಲ್ಲ ಈ ಕಾರಣಕ್ಕೆ ಸಂಚಯ 
ಒಂದು ಅಕಡೆಮಿಕ್‌ ಪಶ್ರಿಕೆಯಾಗಬಯಸುವುದಿಲ್ಲ. ಜೊತೆಗೆ ನಮ್ಮಲ್ಲಿ ಯಾರಿಗೂ 
ಈ ರೀತಿಯ ಅಕೆಡೆಮಿಕ್‌ ಹಿನ್ನೆಲೆಗಳಿಲ್ಲ ನಮ್ಮ ಬುದ್ಧಿ ವಂತರೆ ಬೌದ್ಧಿಕ ಸರ್ಕಸ್ಸುಗಳ 
ನಿರರ್ಥಕತೆ ಮತ್ತು ವಾದಗಳಾಗಲೀ ಇಸಂಗಳಾಗಲೀ ನಮ್ಮ ಬದುಕನ್ನ ಸಂಪೂರ್ಣ 
ಹಬ್ಬಿ ಕೊಳ್ಳೆ ಲಾಗದ ವಾಸ್ತವ ನಮ್ಮ ಎದುರಿಗಿದೆ. 

ಸ್ಕೈಗಳನ್ನು ಹೊರತುಪಡಿಸಿ ನಮ್ಮ ಬಹುಪಾಲು ಸಾಹಿತ್ಯ ಪತ್ರಿ ಕೆಗಳು ಏಕ 
ವ್ಯಕ್ತಿ ಪ್ಪ 14-1೪ ಆಗಿವೆ. ಸಾಹಿತಿಗಳ ಜ.12 ಪತ್ರಿಕೆ ನಡೆಸುವುದು ಅನೇಕ 
ಸಲ ಕಪ್ಪೆಗಳನ್ನ ತೂಗಿದ ಹಾಗೆ. (ಇದಕ್ಕೆ ಅಪವಾದಗಳೂ ಇರಬಹುದು) ಪತ್ರಿಕೆಗಳ 
ನಿರಂತರತೆಯ : ದೃಷ್ಟಿಯಿಂದ ವ್ಯಕ್ತಿ ಯೊಬ್ಬರ ಪ್ರೀತಿ ಹಾಗೂ ಶ್ರ ದ್ಧ ಗಳೇ ಜಾನಿ 
ವಾಗುತ್ತಿವೆ. ಆದರೆ ಈ ರೀತಿಯ ) ಏಕವ ತ ಪ ಗ್ರದರ್ಶನದಲ್ಲಿ 'ಒಂದು ಅಪಾಯವು 
ಇದ್ಕೆ ವ್ಯಕ್ತಿಯೊಬ್ಬನ ಮಿತಿಗಳೇ ಪತ್ರಿಕೆಯದ್ದೂ ಆಗುವುದು ಅದಕ್ಕೇ ನಮ್ಮಲ್ಲಿ 
ವೈ ಯುಕ್ತಿ ಣೆ ದ್ವೇನಗಳು ಸಣ್ಣತನಗಳು ಅಂತರಂಗ ಬಹಿರಂಗ ಪಶ್ಛ ಬರಹಗಳ 
ಬಾಲದ, ಮಹತ್ವದ ಸಾಂಸ್ಕ ಶಿಕ ಚರ್ಚೆ ಎನ್ನುವ ಭ್ರಮೆ ಹುಟ್ಟಿ ಸುತ್ತಿವೆ. 
ಯಾವತ್ತೂ ವ್ಯಕ್ತಿ ಯೊಬ್ಬನ ನ 'ಅವಲುಗಳು ಸಣ್ಣ 'ತನಗಳು ಪಾಗೂ ಜಗಳಗಳು 
ಸಮುದಾಯ ಒಂಹರ ಧ್ವ ನಿಯಾಗಲಾರದು, ವ್ಯಕ್ತಿ ಯೊಬ್ಬನ ನ ಖಾಸಗಿ ಬದುಕಿನ ವಿವರ 
ಗಳು. ಕೆಲವುಮಟ್ಟಿ ಗೆ. ಆಸಕ್ತಿ ಮತ್ತು ಜಾ. ಕೆರಳಿಸಿದರೂ ಅಪಾಯಕಾರಿ 
ಯಾದದ್ದೆ . ಇಂಥವು ಕೂಡಾ ಜನಪ್ರಿಯ ಪತ್ರಿ ಕೆಗಳ ಹಾಗೆ ಸಾಹಿತ್ಯ ಪತ್ರಿ ಕೆಗಳ 
ಮಾರ್ಕೆಟಿಂಗ್‌ ತಂತ್ರ, ಹೀಗೆ 2? ಮೂಲಕ ಆ ಸೌಜನ್ಮದ 
ದುರ್ಬಳಕೆಯಾಗುತ್ತಿ ದ ಈ ಹಿಂದೆ ನಮ್ಮಲ್ಲಿ ನಡೆದ -ಅನೇಕ ಅರ್ಥಪೂರ್ಣ ಪತ್ರಿಕೆ 
ಗಳ ಇತಿಹಾಸದತ್ತ ಮತ್ತೊಮ್ಮೆ ಸ್ಯ ಕಣ್ಣು ಹಾಯಿಸಬೇಕಿದೆ. 


ನಮ್ಮ. ಲ್ಡಿ ಅಕ್ಷರಸ್ಥ ಸ್ಹರ ಸಂಖ್ಯೆ ಹೆಚ್ಚಾ ಗುತ್ತಿದ್ದರೂ ಸಾಹಿತ್ಯದ ಆಸಕ್ತರ: ಓದುಗರ 
ಸಂಖ್ಯೆ ಬೆಳೆಯುತ್ತಿ ದ್ದರೂ, ಕೊಂಡಓದುವ ಅಥವಾ ಗರಲೀ6 ಓದಿನ ಪತ್ರಿಕೆಗಳಿಗೆ 
ತೊಡಗಿಸಿಕೊಳ್ಳುವ ಅದನ್ನ ತಮ್ಮ; ದಾಗಿಸಿಕೊಳ್ಳುವ ಮನೋಭಾವ ಬಹಳ ಕಡಿಮೆ. 
ವರ್ಷಗಳಾದರೂ ಚಂದಾ "ಕೊಡದ ಗ ಸಿಕ್ಕಾಗ ಉಚಿತ ಸಲಹೆ ಕೊಡುವವರಿಗೆ 
ಇ ಲ್ಛಿ ಕೊರತೆಯಿಲ್ಲ, ಪತ್ರಿಕೆಗಳು ತಡಜಕೂ ಸರಿ: ಬಾರದಿದ್ದರೂ ಸರಿ ಅದು 
ಸತ್ತಿ ದಯೆ ಅಥವಾ ಬದುಕಿದೆಯೆ ಎಂದೂ ಕೇಳಲಾರದ ಜಡತೆ ಕೆಲವರದ್ದು. 
ಜೊತೆಗೆ ನಮ್ಮ ಸಾಹಿತ್ಯ ಪತ್ರಿಕೆಗಳೂ ಕೂಡಾ ಓದುಗರ ಮನಸ್ಸನ್ನ ಗೆಲ್ಲುವಲ್ಲಿ 
ವಿಫಲವಾಗಿದೆ. ಅಲ್ಪಾಯಂಷಿ ಪತ್ರಿಕೆಗಳು... ಅನಿಯಮಿತ ಪತ್ರಿಕೆಗಳು ಜೊತೆಗೆ 
ಈ `ಹಿಂದಿನಿಂದಲೂ ಸಂಪಾದಕರ ಬೇಜವಾಬ್ದಾರಿ ಹಾಗೂ ಸೋಮಾರಿತನ 
ದಿಂದ : ಮನಸ್ಸಿಗೆ ಬಂದ ಹಾಗೆ ಹೊರಬಂದಿರುವ ಪತ್ರಿಕೆಗಳು ಯಾರಿಗೇ ಆಗಲೀ 
ಚಂದಾ: -ಹಣ "ಕೊಡಲು ಹಿಂದು ಮುಂದೆ ನೋಡುವಂತೆ ಮಾಡುತ್ತವೆ. ಜೊತೆಗೆ 
ಚಂದಾದಾರರಾಗುವುದು ಎಂದರೆ ಇಂತಿಷ್ಟು ಹಣ ಕೊಟ್ಟು, ಬಂ ಪತ್ರಿಕೆ: ಕಪಾಟಿ 


ಅ 


ಹಾ ಫಾ ಸ್ಯಾತ್‌ ತ್‌ ಕ್ಯಾ್ಸ್ಮ 








ದ ಅ ಾರ್ಯಾನ್‌ ಚ್‌ ಸ ತ್‌ ನಸ 
ದ್‌್‌ ರ 8 ಜ್‌ 


19 

ನೊಳಗೆ ತುರುಕಿಡುವುದಲ್ಲ ಅದರ ಜೊತೆಗೆ ಸ್ಪಂದಿಸುವುದು ಅದರ ಆಂತರ್ಯದಲ್ಲಿ 
ಜೊತೆಗೂಡುವ ಮೂಲಕ ಹೊಸ ಯೋಜನೆಗಗಳಿಗೆ ಸಾಧ್ಯವಾಗುವುದು. 

ಸಂಚಿಕೆಗಳನ್ನು ನಿಯಮಿತವಾಗಿ ಕೊಡುವುದರ ಹಿಂದೆ ಕೂಡ ಅನೇಕ ತೊಂದರೆ 
ಗಳಿವೆ. ಕವಿತೆಗಳು ರಾಶಿ ರಾಶಿ ಬಂದ ಹಾಗೆ ಲೇಖನಗಳು ಬರುವುದಿಲ್ಲ ಬರುವ 
ಕವನಗಳಲ್ಲಿ ಜೊಳ್ಳು ಕಳೆದು  ಉಳಿಯಬಹುದಾದದ್ದು ಒಂದೋ ಎರಡೋ, 
ಸಂಪಾದಕರೇ ಯಾರನ್ನಾದರೂ ಲೇಖನ ಬರೆದುಕೊಡಲು ಕೇಳಿದರೆ ಅವರಿಗಂತೂ 
ಬಿಡುವಿಲ್ಲದ ಕೆಲಸಗಳು ! ಜೊತೆಗೆ ತಾವು ಬರೆದು ನಮ್ಮ ಪತ್ರಿಕೆಗೆ ಕೊಡುವುದೇ 
ಮಹಾ ಪ್ರಸಾದ ಎಂಬ ಧೋರಣೆ. ಈ ಹಿಂದೆ ಯಾವುದೋ ಪತ್ರಿಕೆಯಲ್ಲಿ ಅಥವಾ 


4 ಪುಸ್ತಕದಲ್ಲಿ ಈಗಾಗಲೇ ಪ್ರಕಟವಾಗಿರುವುದನ್ನ ಬಳಸಿಕೊಳ್ಳಿ ಎನ್ನುವ ಔದಾರ್ಯ, 


ಒಳ್ಳೆಯ ಬರಹಗಳಿಲ್ಲದೆ ಸಂಚಿಕೆ ರೂಪಿಸಲು ಮನಸ್ಸು ಬಾರದೇ ಒಬ್ಬೊಬ್ಬರ ಮನೆಗೆ 
ಆಫೀಸುಗಳಿಗೆ ನಕ್ಷತ್ರಿಕರ ಹಾಗೆ ತಿರುಗುವುದು ಸಂಪಾದಕರ ಪಾಡ್ಕು ಇದರ ಜೊತೆಗೆ 
ಪೈೆಸ್ಸಿನ ತೊಂದರೆಗಳು ಹಣದ ಸಮಸ್ಯೆ-ಒಂದೇ ಎರಡೇ. ಹಣವಿಲ್ಲದೆ ಉತ್ಸಾಹ 
ಅಷ್ಟೇ ಬಂಡವಾಳವಾಗದು. ಈಚೆಗೆ ಭೇಟಿಯಾಗಿದ್ದ ಸಂಪಾದಕ ಮಿತ್ರ ರೊಬ್ಬ ರು 
ಹೇಳಿದ್ದು | “ನಾನು ಮಾತ್ರ ಯಾರಲ್ಲೂ ಚಂದಾ ಹಣಕ್ಕೆ ಕೈಯೊಡ್ಡ ಬ್‌ ಬೇಕಾ 
ದವರು ಆಸಕ್ತಿ ಯಿಟ್ಟು ನನ್ನ ಕೆಲಸದಲ್ಲಿ ನಂಬಿಕೆಯಿಟ್ಟು ಇ "ಹಣ ಕೊಡಲಿ?” 
ಎಂದು. ತಮ್ಮ ನಂದ ಹಣ ಹಾಕುವ 3ಸಿಪಾದಕರಗೆ' ಉಂಟಾಗುವ ಸಾಹಿತ್ಯೋ 
ದ್ಹಾರದ ಕಾಂಪ್ಲೆಕ್ಸ್‌ ಅವರಲ್ಲಿತ್ತು. ಈ ಮನೋಭಾವ ನಮ್ಮ ಈಗಿನ ಪರಿಸ್ಥಿ ತಿಗೆ 


'ರಿಹೊಂದಲಾರದು: ಓದುಗರು. ಪತ್ರಿ ಕೆಯನ್ನ ತಲುಪಲಾರದ ನ ತಿಯಲ್ಲಿ ಪತ್ರಿ ಕೆಗಳೇ 


ತಮ್ಮ ಓದುಗರನ್ನು ನಿರ್ಮಿಸಿಕೊಳ್ಳುವ ವ ಚು ಹತ್ತಿರ ಹೋಗುವ ಕೆಲಸ ಅನಿವಾರ,. 


'ನಾವು ಮಾತ್ರಾ ಪಶ್ಚಿಕೆ ಮುದ್ರಿಸಿ ಅಟ್ಟ ದಲ್ಲಿ ತುಂಬಿಡುತ್ತೆ ೀವೆ... ಓದುವವರು ಓದಿ 
'ಬಿಡುವವರು ಬಿಡಿ ಎನು ವುದರಲ್ಲಿ ಜ್‌ ಸಾರ್ಥಕ್ಯವೂ ಇಲ್ಲ. ಸರಿಯಾದ ಓದುಗ 


ರನ್ನ ತಲುಪುವುದೂ ಒಂದು ಪ ತ್ರಿಕೆ ಎದುರಿಸುವ ಮುಖ್ಯ ಸವಾಲುಗಳಲ್ಲೊಂದು. 
ಕಾಲಕ್ರಮೇಣ ನಮ್ಮ ಪತ್ರಿ ತಯ ಗುಣಮಟ ಕ್ಕೆ ಆಜಸನತಾಗ ಓದುಗರ 
ವಲಯವಾ ಬೆಳೆದೀತು. 


ನಮ್ಮ ಸಾಹಿತ್ಯ ಪತ್ರಿಕೆಗಳಿಗೆ ತಮ ಒದೇ ಆದ ಎಶಿಷ್ಟ ಸಾಂಸ್ಕ ಎತಿಕ ಮಹತ್ವ 


' ಹಾಗೂ ಇತಿಹಾಸ್ಕ ಸಂದಿಗ್ಧ ವಾದ ವರ್ತಮಾನಗಳಿವೆ, ಈಗಿನ ನಮ್ಮೆ ಒಲ್ಲಾ ನಿರಾಸೆ 


ಗಳನ್ನ ತೊಳೆಯುವ ಹಾಗೆ' ಮತ್ತೊಂದು ಹೊಸಾಪರ್ವ ಸಾಧ್ಯ ವಾಗಬಹುಜಿನು ವ 
ದಕ 


ಆಸೆ ಕ್ಷೇಣವಾಗಿಯಾದರೂ ಉಬಳಿದಿದೆ. 


ಭಾರತೀಯ ನವ್ಯಕಲೆ ; ಒಂದು ಅವಲೋಕನ 


ನಿಜಯರಾವ್‌ 


ಭಾರತೀಯ ನವ್ಯಕಲೆಯ ಅವಲೋಕನದಲ್ಲಿ "ನವ್ಯ' ಎಂದರೇನು ಎಂಬ 
ಪ್ರಶ್ನೆಗೆ ಮೊದಲು ಉತ್ತರ ಕಂಡುಕೊಳ್ಳುವುದು ಮುಖ್ಯವೆನಿಸುತ್ತದೆ. 

"ನವ್ಯ'ವೆಂದರೆ; ಹೊಸ ತಿರುವು, ರೂಢಿಗತವಾಗಿ ಬಂದಿರುವುದಕ್ಕೊಂದು 
ಬ್ರೇಕು. ಸಂಪ್ರಾದಾ ಯಿಕ ಅಥವಾ ರೂಢಿಗತವಾಗಿ ಬಂದಿರುವುದನ್ನು ಬಿಟ್ಟು ಕೊಡು 
೪! ಅಥವಾ ರೂಢಿಗತವಾಗಿ ಬಂದಿರುವ ಅಂಶಗಳನ್ನು ಕಾಲ್ಕ ಸ 
ಸಮಾಜ ಮತ್ತು ಪರಿಸರಕ್ಕೆ ತಕ್ಕ ೦ತೆ. ಮಾರ್ಪಡಿಸಿಕೊಳ್ಳು ವುದು ಅಥವಾ ಒಂದು 
ಮಾರ್ಪಾಟು. ರೂಢಿಗತವಾಗಿ ಗ ವಸ್ತು ವಿಷಯಗಳನ್ನು ವೈಯುಕ್ತಿ ಕವಾಗಿ 
ಅಥವಾ ಸಾಮೂಹಿಕವಾಗಿ ನೋಡುವ ಬಗೆಯಲ್ಲಿ ಅಥವಾ ಆಸ್ವಾ ಜತ ಬಗೆಯಲ್ಲಿ 
ಬದಲಾವಣೆಯಾದಾಗ (008799) 'ನವ್ಯ'ವಾಗುವುದು. ಇನ್ನೊ ೦ದು ಸಂಸ್ಕೃತಿಯು 
ಅಂಶಗಳು ಮೂಲಪ್ಪಾಂತದ ಸಂಸ್ಕ ತಿಯ ಅಂಶಗಳೊಂದಿಗೆ ಬೆಸೆದುಕೊಂಡು ಹೊಸ 
ರೂಪ ತಳೆದಾಗ ನವೃವಾಗುವುದು. ಹೊಸ ರೀತಿಯಲ್ಲಿ ತನ್ನದೇ ಛಾಪು ಎನ್ನುವ 
ಥರದಲ್ಲಿ ಹೇಳಬೇಕೆನ್ನುವ ಕಲಾವಿದನ ಒಳ ಚ ಡದ ಆಸೆ ಸೆಯು `ನವ್ಯ'ಕ್ಕೆ ಕಾರಣ 
ವಾಗುತ್ತದೆ. 

ದೃಶ್ಯ ಕಲೆಗೆ ಸಂಬಂಧಪಟ್ಟಂತೆ ನವ್ಯ ಅಥವಾ ಆಧುನಿಕ ಎಂಬುದು ಇದೇ ವರ್ಷ 
ಇದೇಕೃ ಯಿಂದ, ಬ ಶತಮಾನವೇ ಸಜ ಗುರುತಿಸುವುದು ಅಸಾಧ್ಯದ ಮಾತು. 
ಕಲಾವಿದನ ಕೊಡುಗೆ ಮತ್ತು ಸಹೃದಯಿಯ ಆಸ್ಚಾ ದನೆ” ಈ ಕ್ರಿ ಯೆಯಲ್ಲಯೇ 
ನವ್ಯ ತಾಕಾ ಆಧುನಿಕತೆಯ ಪ್ರಶ್ನೆ ಮತ್ತು ಉತ್ತರ ಆಡಗಿಕೊಂಡಿರುವುದು. 

ಕ್ರಿ. ಪೂ. ಮೂರನೆ ಹಾದ ಮೌರ್ಯರ ಕಲೆ ಪರ್ಶಿಯನ್ನರ ಸಂಗದಿಂದ 

22 2. ರೆ; ಕ್ರಿ.ಶ... ಎರಡನೇ ಶತಮಾನದ ಕುಶಾನರಕಲೆ ಗ್ರೀಕೊ 
ರೋಮನ್‌ ಕಲೆಯಿಂದ ಪ್ರಭಾವಗೊಂಡು ಆಂದು ನವ್ಯ ವಾಗಿದೆ. ಅದರಂತೆ 
ಹನ್ನೊಂದನೆ ಶತಮಾನದಿಂದ ಹದಿನೈದನೆ ಶತಮಾನದ ಜೈನ ಚಿಕಣಿ ಚಿತ್ರಗಳಲ್ಲಿ 
ಒಂದು ಕಣ್ಣನ್ನು ಹೊರಚಾಚಿ ತೋರಿಸಿದ್ದು » ಕ್ಯಾ ಉನಾ ೃಫಿಕ್‌ ರೇಖೆಗಳನ್ನು. 
ಬಳಸಿದ್ದು ನವ್ಯ ವೇ ಹೌದು. ಮೊಘಲ ಆಳ್ವಿ ಕೆಯಲ್ಲಿ ಬಂದ ಮೊಫಲ ಚಿಕಣಿ 
ಚಿತ್ರ ಗಳು ಭಾರತೀಯರಿಗೆ ಅಂದು ಹೊಸತು. ಇದಕ್ಕೆ ಸ್ವಲ್ಪ ಭಿನ್ನವಾಗಿ ಕೃಷ್ಣ ಲೀಲೆ 
ಯನ್ನು ಇತರ ಪೌರಾಣಿಕ ವಿಷಯಗಳನ್ನು ಮುಂದುಮಾಡಿಕೊಂ್ಣಿ ನವ್ಯ ವೇಸ 
ಹೀಗೆ ಭಾರತೀಯ ಕಲೆ ಬಾಹ್ಯಸಂಸ್ಕೃ ತಿಯ ಸಂಗದಿಂದ ಮತ್ತುಅಂದಿನ ಜು 





21 


ಧಾರ್ಮಿಕ ಮೌಲ್ಯಗಳಿಂದ ಬದಲಾವಣೆಗೊಳಗಾಗುತ್ತಾ ಬಂದಿದೆ. ಹಿರಿಯ ಕಲಾವಿದ 
ಹಾಕಿಕೊಟ್ಟ ದಾರಿಯನ್ನೆ ೇ ಶಿಷ್ಕರು ಹೆಚ್ಚು ಕಡಿಮೆ ಅದೇ ಶೈಲಿಯಲ್ಲಿ ಮುಂದೆ 
.. ಸಾಗಿದ್ದರಿಂದ, ಕಲೆಗೆ ರಾಜಾಶ್ರ ಯ ದೊರೆತುದರಿಂದ, ಆಯಾ ಪ್ರಾ ೦ತಗಳ ಆಯಾ 
| ಕಾಲಗಳ ಶೈಲಿಗಳಾಗಿ ನಿಂತುಕೊಂಡಿವೆ. ಮುಂದೆ ಅದೇ ಶಫಿ ಆ ಪ್ರಾಂತದ 
ಸಂಪ್ರ ಬಃ ಕಾಣುತ್ತದೆ. 

ಕಾಲಕಾಲಕ್ಕೆ ಭಾರತೀಯ ಕಲೆ ಬದಲಾವಣೆಗೊಳಗಾಗುತ್ತ ನವೀನವಾಗು 
ತ್ತಿರುವಾಗ ಭಾರತೀಯರ ಮೂಲ ಕಲೆ ಹೇಗಿದೆ, ಎಲ್ಲಿದೆ ಎನ್ನುವ ಪ್ರಶ್ನೆ 
ಉದ್ಭವಿಸುತ್ತ ದೆ. ಕ್ರಿ. ಪೂ. ಎರಡನೇ ಶತಮಾನದಿಂದ ಕ್ರಿ. ಶ. ಆರನೇ ಶತಮಾನದ 
ವರೆಗಿನ ಅಜಂತಾದ ಭಿತ್ತಿಚಿತ್ರಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಚಿತ್ರಗಳೆ ? 
ಕ್ರಿ.ಪೂ. 3000ದಲ್ಲಿ ಸಿಂಧೂಕೊಳ್ಳದ ಸಂಸ್ಕೃತಿಯಲ್ಲಿ ಸಿಕ್ಕ ಶಿಲ್ಪಗಳು ಭಾರತೀಯ 
ಸಂಸ್ಕೃತಿಯ ಶಿಲ್ಪ ಗಳೆ ? ಅಜಂತಾದ ಶೈಲಿಯನ್ನಾಗಲಿ, ಸಿಂಧೂಶಿಲ್ಪ ಗಳನ್ನಾಗಲಿ 
ದೇವಾಲಯಕ್ಕೆ ಅಂಟಿಕೊಂಡು ಬಂದಿರುವ ದೇವತಾ ಶಿಲ್ಪಗಳ ಶೈಲಿಯನ್ನೇ 
ಭಾರತೀಯ ಕಲೆಯ ಮೂಲ ಬೇರು ಎಂದು ಪರಿಗಣಿಸಿದರೆ ಭಾರತೀಯ ಕಲೆಯ 
ಅಂತರಿಕ ಸತ್ವ ಅರಿತುಕೊಳ್ಳುವುದರಲ್ಲಿ ತೊಡಕುಂಟಾಗುವುದು ಸಹಜ. 

ಭಾರತೀಯ ಚಿತ್ರದಲ್ಲಿಯ ಶಿಲ್ಪದಲ್ಲಿಯ ಮೂಲ ಅಂತಃಶಕ್ತಿಯೆಂದರೆ ಕಥಾನಕ 
ರೂಪದ ಹಂದರ ಸಾಹಿತ್ಯಕ ಅನುಭವ. ಇಹ ಲೋಕದ ಅನುಭವದಿಂದ ಜಾರಿಸಿ 
ದೇವತ್ವಲೋಕದ ಪಾತಳಿಯ ಮೇಲೆ ಕೊಂಡೊಯ್ಯುವ ಪಾರಮಾರ್ಧಿಕದ ಅನುಭವ. 
ಶೈಲಿ 'ಬಣ್ಣ ರೇಖ ಮೈ ವಳಿಕ್ಕೆ ಸೌಂದರ್ಯಾನುಭವದ ಪೂರಕಗಳು ಹೊರತು ಅದೇ 
ನಮ್ಮ ಕಲಾ ಪರಂಪ ರೆಯ ಮೂಲ ಅಂಶಗಳಾಗಿ ಕಾಣುತ್ತಿಲ್ಲ. ಭಾರತೀಯ ಕಲೆಯ 
ಅಂತಃಶಕ್ತಿ » ಘನಿಕೃತರೂಪದಲ್ಲಿ ನಿರೂಪಣಾ ಶೈಲಿಯಲ್ಲಿ ಸರಳ ಸತ್ವಸೂಚಿಯಲ್ಲಿ 
ಸರಳರೂಪಕಗಳಲ್ಲಿ ಪ್ರಕಟಗೊಂಡ ಅನೇಕ ಉದಾಹರಣೆಗಳಿವೆ ನಮ್ಮ ಕಲಾ 
ಪರಂಪರೆಯಲ್ಲಿ. 

ಭಾರತೀಯ ಕಲೆಗೆ ಧಿಡೀರ್‌ ನವ್ಯತೆ ಬಂದಿದ್ದು ಬ್ರಿಟಿಷ್‌ ಕಲಾ ಶಾಲೆಗಳಿಂದ 
ಮತ್ತು ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಅಂತರಾಷ್ಟ್ರೀಯ ಕಲಾಶಕ್ತಿಯ 
ಪ್ರವಾಹದಲ್ಲಿ ಧುಮುಕುವ ಯತ್ನದಲ್ಲಿ ಆ ದಿನಗಳಿಂದಲೇ ಕಥಾನಕದ ಹಂದರ 
ಮತ್ತು ಸಾಹಿತ್ಯಿಕ ಪುಳಕ, ಸವನೇ ಅನುಭವಗಳು ಹಿಡಿತಗೊಂಡ್ಕು ಬಣ್ಣ, 
ರೇಖೆ ರೂಪ, ಸಗ) ಎ ಪ್ರಾಶಸ್ತ ಖೊಟ್ಟಿ ರುವುದು ಕಾಣುತ್ತದೆ. 

ಇಂಗ್ಲೀಶ್‌ ಕಲಾ ಶಾಲೆಗಳಿಂದ ಭಾರತೀಯರಲ್ಲಿದ್ದ -ಕಲೆ ವಂಶಪಾರಂಪ ರ್ಯ 
ವಾದದ್ದು, "ದೈ ವದತ್ತವಾಗಿ ಬಂದದ್ದು ಎಂಬ ಚಿಂಶಗಳು ಬದಲಾದವು. ಕಲೆಯಲ್ಲಿ 
ಆಸಕ್ತಿ ಅಭಿರುಚಿ ಮತ್ತು ಸ್ವೇಚತವಿರುವ ಯಾವ ವಿದ್ಯಾರ್ಥಿಯೂ ಕೃತಿಯನ್ನು 
" ನಿರ್ಮಿಸಬಹುದಾಯೀತು. ಕಲೆ ಕರಕುಶಲವಾಗಿ ಮಾರ್ಕೆಟ್ಟಿನ ವಸು ವಾಯಿತು. 
ಕ ಕಲೆ ಒಂದು ಸಮಾಜದ್ಕ ಒಂದು ಜನಾಂಗದ ದೈವಿಕ ಮತ್ತು ಪಾರಮಾರ್ಥಿಕ 


೭೭ 


ಅಂಶದಿಂದ ಬರಿದಾಗಿ (ಖಾಲಿಯಾಗಿ) ಗೋಡೆಯಾಲಂಕಾರಿಕ ಪರಿಕರವಾಗಿ ಮಾರ್ಪ 
ಟ್ಟಿದ್ದು ಒಂದು ಹೊಸತನ ಅಥವಾ ನವ್ಯತೆ. ಇದನ್ನು ನವ್ಯಕಲೆಯೆಂದು ಪರಿಗಣಿಸು 
ವುದು ಸರಿಯಾ ತಪ್ಪು ಎನ್ನುವುದು ತಮಗೆ ಬಿಟ್ಟದ್ದು. ಗೋಡೆಯಲಂಕಾರ ಹೊಸ 
ದಲ್ಲ; ವಾತ್ಸಾ ಯನನ ಕಾಮಸೂತ್ರದಲ್ಲಿ ಕೊಠಡಿ ಅಲಂಕಾರ ಕುರಿತು ಬಂದಿದೆ 
ಮತ್ತು ಮಹಾಭಾರತದಲ್ಲಿ ಅರಮನೆ ಗೋಡೆ ಅಲಂಕರಿಸಿದ ಸಂದರ್ಭವೂ ಇದೆ. 
19 ನೇ ಶತಮಾನದ ಕೊನೆಯಲ್ಲಿ ಬರುವ ರವಿವರ್ಮ, ಭಾರತೀಯ 
ಪೌರಾಣಿಕ ವಿಷಯಗಳನ್ನೊಳಗೊಂಡ. ತಾಂತ್ರಿಕ ಶಕ್ತಿ ಯನ್ನು ಮೆರೆಸುವ ತೈಲ ಚಿತ್ರ 
ಗಳನ್ನು ನೀಡಿದ್ದು ನವ್ಯತೆಯ ಒಂದು ಹಂತ. ಹ ಅಮ್ಭತಾಶೇರ್‌ಗಿಲ್‌ 
ಜೀ ಯ ನಿತ್ಕ್ಯ ಜನಜೀವನವನ್ನು ಮೇಲ್ಮೆ ಮಟ್ಟದಲ್ಲಿ. ರಾಜಸ್ತಾನಿ ಮತ್ತು 
ಮೊಫಲ ಶೆ ೈಲಿಯನ್ನಳವಡಿಸಿಕೊಂಡು ಕೈ ಕೃತಿಗಳನ್ನು ರಚಿಸಿದ್ದು ನವ್ಯತೆಯ ಇನ್ನೊಂದು 


ಕ್ಯಾ 


'[ 
46 


ಬೆಂಗಾಲ ಕಲಾ ಶಾಲೆಯಲ್ಲಿ (1911-1948) ಭಾರತೀಯ ಕಲೆಯ ಪುನರೋ 
ತ್ಮಾನದ ಸಂಗತದಲ್ಲಿ, ಭಾರತೀಯ ಕಲೆಯ ಜೀವಾಳವೆಂದರೆ ಲಾಲಿತ್ಯಪೂರ್ಣರೇಖೆ 
ಗಳು. ಪೌರಾಣಿಕ ವಿಷಯಗಳು ಮತ್ತು ರೊಮಾಂಟಿಕ್‌ ಅನುಭವನೀಡುವ ವಾಶ್‌ 
ಟೆಕ್‌ನಿಕ್‌ನ ಜಲವರ್ಣದ ಚಿತ್ರಗಳು. ಅಂದಿನ ದಿನಗಳಲ್ಲಿ ಹಳತನ್ನ ಮೆಲಕು ಹಾಕಿದ್ದು 
ಸಹ ನವ್ಯತೆಯೆ. ಇದೇ ಸಮಮದ ಆಸುಪಾಸಿನಲ್ಲಿ ಗಗನೇಂದ್ರನಾಥ ಟಾಗೋರ್‌ 
(1867-1938) ಫ್ರೆಂಜ* ಕ್ಯುಬಿಸಂನ ಹೋಲುವ ಸಂಯೋಜನೆಗಳನ್ನು ನೀಡುವು 
ದನ್ನು ಭಾರತದ ನವೃತೆಯ ಮೊದಲ ಹಂತವೆಂದು ಪರಿಗಣಿಸಿದ್ದುಂಟು. 

50 ರ ದಶಕದಲ್ಲಿ ಬೆಳೆದ ಪ್ರೊಗ್‌ರೆಸಿವ್‌ ಆರ್ಟಿಸ್ಟ್‌ ಗ್ರೂಪ್‌ (೧೦೧16551೪6 
811151 07೧೬೧ 1940-45) ಮತ್ತು ಮುಂದಿನ ಅನೇಕ ಕಲಾವಿದರಲ್ಲಿ ಬಣ್ಣ ರೇಖೆ 
ಗಳಿಗೂ, ಆಕಾರಗಳಿಗೂ ತನ್ನದೇ ಆದ ಅಸ್ತಿ ತ್ವವಿದೆ. ಅವುಗಳ ಸಂಯೋಜನೆಯಿಂದ 
ಭಾವದ ತರಂಗಗಳನ್ನೆಬ್ಬಿಸಲು ಸಾಧ್ಯ ಎನ್ನುವಂತಿದೆ. ತಾಂತ್ರಿಕ ರಚನೆ ಮತ್ತು 
ಜನಪದ ಕಲೆಯ ಶಕ್ತಿಯನ್ನು ಬಳಸಿಕೊಂಡು ನವೃತೆ ಮೂಡಿಸಿದ್ದು ಇದೆ. . ವಸ್ತು 
ವಿಷಯವನ್ನು ಪುಷ್ಕಿಗೊಳಿಸಲು, ಕಲಾವಿದ ಮತ್ತು ವಸ್ತುವಿನ ನಡುವಿನ ವಿಶ್ಲೆ:ಷ 
ಣೆಯ ಅನುಭವದಿಂದಲೂ ವಿಕಾರದ ಒತ್ತಡದ ರೂಪಗಳು (೦7೦1016 618101196 
107775) ನವ್ಯತೆಯ ಕೊಡುಗೆಯಾಗಿವೆ. ಕೆಲ ಕಲಾವಿದರು ಕೇವಲ ತಮ್ಮ ವಯಕ್ತಿ ಕ್ರ 
ಛಾಪನ್ನು ಮೂಡಿಸು ವಲ್ಲಿ ಉದ್ದ ನೆಯ ನೀಳವಾದ (₹10೧8196 107738) ಮತ್ತು 
ಘನಾಕಾರಪಡೆಯುವ (೦7೪೫: 101735) ಆಕೃತಿಗಳನ್ನ ಬಳಸಿ ತಮ್ಮದೆ: ಆದ 
ನವ್ಯತೆಯ ಮೆರಗನ್ನು ನೀಡಿರುವುದು ಕಾಣುತ್ತೇವೆ. 

50 ದಶಕಗಳಿಂದೀಚೆ ಶಿಲ್ಪಕಲೆಯಲ್ಲಿ ಚಿತ್ರಕಲೆಗಿಂತ ಹೆಚ್ಚು ಅಮೂರ್ತ ಬಳಕೆ 
ಯಾಗಿರುವುದು ಕಾಣುತ್ತದೆ. ಮಾವ ರೂಪಾಕಾರಗಳು ಸರಳವಾಗಿ ಗ್ರಹಿಕೆಗೆ ಲಭ್ಯ 
ವಾಗುವುದಿಲ್ಲವೋ ಅಂತಹವೆಲ್ಲವನ್ನು `ಅಮೂರ್ತಕತೆ' ಎಂದು ತಿಳಿದುಕೊಂಡು 





| 
| 


ಪ್‌ ಹ ಗಿ ಸುಕ ಇಡು ಸಾಹ ಹಚಚ ಟ್ಟ ಟು ಟೆಟಕುಟುಡೆಹುಟಟಟಟ ಟೂ ಹಡು ಆಚ 


ಎ ತಕೂಡೂಪವಕ್ತ 


23 


ಸಾಗಿದಂತಿದೆ. (ಅಮೂರ್ತವೆಂಬ ಪದ ಇಂಗ್ಲೀಷಿನಓಿರ0517806 ನ ಯಥಾವತ್‌ ಅನು 
ವಾದವಾಗಿದೆ. &057801 ಎಂದರೆ ಸತ್ವಸೂಚಿ ಎಂದು ಡಾಟ ಶಿವರಾಮ ಕಾರಂತರು 
ಸೂಚಿಸಿರುವ ಪದ ಬಳಸುವುದೆ ಉತ ಮ) ಸರಳವಾದ ಆಕಾರ, ರೂಪ ಇರುವ 
ಅಥವಾ ಜ್ಯಾಮಿತಿಕಾರಗಳನ್ನು ಹೊಂದಿರುವ ಕಲೆಯನ್ನು ಅಮೂರ್ತಕಲೆಯೆಂದು 
ಕರೆದಿದ್ದೆ ೀವ್ಕೆ ಇಂತಹ ಕೃತಿಗಳು ಅವ್ಯಾಹತವಾಗಿ ಕಾಣಿಸುತ್ತಾ ನಡೆದಿದೆ. ಹೆಚ್ಚಿನವು 
ಗಳಲ್ಲಿ ಸತ್ವ ಕುಂದಿ, ಸುಿಧರವಾಗ ತ್ರಿ ಮಾನದ ಘನಾಕಾರಗಳಾಗ್ಕಿ ಕ್ಷಣಿಕ ಅನುಭವದ 
ತುಣಕಾಗಿ, ಸಂವೇದನೆ ಸುಳಿದುಹೋಗುತ್ತದೆ. ಶಿಲ್ಪದ ಮೈವಳಿಕೆ. ಅವಕಾಶದಲ್ಲಿನ 
ಚಲನೆಯೇಮುಖ್ಯ ಅಂಶಗಳಾಗಿವೆ. 

ಪ್ರಿಂಟಿಂಗ್‌ ತಾಂತ್ರಿಕತೆಯನ್ನು ಒಂದು ಸಶಕ್ತ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ 
ಹೆಚ್ಚಾಗಿ ಬಳಸಿಕೊಂಡಿರುವುದು 70 ರ ದಶಕದಿಂದೀಚೆ. ವಸ್ತು ಎಷಯಕ್ಕಿಂತ 
ತಾಂತ್ರಿಕ ಕಸರತ್ತನ್ನೆ ಹೆಚ್ಚು ಅವಲಂಬಿಸಿರುವ ಈ ಮಾದ್ಯಮವನ್ನು ಕಸರತ್ತ ನ್ನಾ 
ರೋಪಿಸಿ ಕೈ ಬಿಡುವಂತಿಲ್ಲ. ಇಲ್ಲಿ ಸಹ ಚಿತ್ರಕಲೆಯಂತೆ ಪಾತಳಿಗಳ ನಿರ್ಮಾಣ, 
ದೃಗ್ಹರ್ಶನ, ರೇಖೆ ಬಣ್ಣಗಳ ಸಂಯೋಜನೆ ಮತ್ತು ಹೊಸ ಆಕಾರ ವಿಕಾರಗಳಿಗೇನು 
ಕೊರತೆಯಿಲ್ಲ. ಗ್ರಾಫಿಕ್‌ ಕೃತಿ ಪೇಂಟಿಂಗ”ನಷ್ಟೆ ಶಕ್ತಿ ಯುತವಾದದ್ದು. ಮಾಧ್ಯಮವೇ 
ಒಂದು ನವ್ಯತೆಯ ಮುಖವಾದರೆ, ಕೃತಿ ಒಂದೇ ಒಂದಾಗದೆ ಪ್ರತಿಗಳಾಗಿ ಹೊರ 
ತರುವುದಕ್ಕೆ ಸಾಧ್ಯವಾಗಿದೆ. ಸಾಕಷ ಠ್ಬಿ ಮೂಲ ಪ್ರತಿಗಳಾಗಿ ಪಡೆಯಬಹುದಾಗಿದೆ. 
ದುಬಾರಿ ವ್ಯಯವಿಬ್ಲದೆ ಸಾಮಾನ್ಯನು ಸಹ ಗ್ರಾಫಿಕ್‌ ಕಲಾಕ್ಕ ಓೈತಿಯೊಂದನ್ನು ತನ್ನ 
ಮನೆಯಂಕಣದಲ್ಲಿ ಹೋಗು. ಕರಾಸ ಹೃದಯಿಯಾಗುವುದಕ್ಕೆ « ಅನುಕೂಲವಾಗಿ 
ರುವುದು ನವ್ಯತೆಯೇ ಸರಿ. 

50 ರ” ದಶಕದಿಂದೀಚಿನ ನವ್ಕ ಕಲೆ ವೈಯಕ್ತಿಕ ಅಭಿವ್ಯಕ್ತಿ, ವಸ್ತು ವಿಷಯ 
ಕಲಾವಿದನ ಸ್ವತಂತ್ರವಾದ ಆಯ್ಕೆ, "ನಮ್ಮ ಸಂಸ್ಕ ತಿಯ ಚಿತ್ರಕಲೆ ಪ್ರದರ್ಶನ ಕಲೆ 
ಯಂತಿದ್ದು (7002 ನಗೂ ಭಾ ನೃತ ಜಾನ ಸಾ ಭಾವರಸ 
ವನ್ನು ನೀಡುವಂತೆ ಕಾಣುತ್ತಿದ್ದರೆ, ನವ್ಯ ವೈಯಕ್ತಿಕ ಅಭಿವ್ಯಕ್ತಿಯಾಗಿ, ಪ್ರತಿ ಪ್ರೇ 
ನಿಗೆ. ಸಂವೇದನೆ ಅನುಭವ 'ಬೇರೆ ಬೇರೆ ಸ ದಲ್ಲಿ ನೀಡುವ ಹಂತದಲ್ಲಿದೆ. ದೃಶ್ಯ 
ಭಾಷೆ. ದೃಶ್ಯವ್ಕಾ ಕರಣಕ್ಕೆ ೯7೦೧೨87 1816111 ಹೆಚ್ಚಿನ ಒತ್ತುಕೊಡುತಿ ರುವುದ 
ರಿಂದ ನವ್ಯ ಕಲೆಯನ್ನು ಆರಗಿಸಿಕೊಳ್ಳ ಲು ತೊಂದರೆಯಾಗುತ್ತಿ ದೆ. ಭಾರತೀಯ ಚಿತ್ರ 
ಸಂಸ್ಕಾ ರ್ಕ ಕಲೆಯಲ್ಲಿ. ಕಥಾನಕ ೫ ಮತ್ತು ಸಾಹಿತ್ಯಕ ಅನುಭವಕ್ಕೆ ಒಗ್ಗಿ ಕೊಂಡು 
ಬಂದಿರುವುದರಿಂದ, ಆ ತೆರಹವನ್ನೆ ೀ ಆಶಿಸುತಿ ರುವುದರಿಂದ ನವ್ಯ ಕಲೆ ಅರ್ಥವಾಗದ 
ಕಗ್ಗಂಟಾಗಿದೆ. ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಿದ್ಕಾ ರ್ಥಿ, 1 "ನೇ ತರಗತಿಯಿಂದ 
ಸಾಹಿತ್ಯದ ಭಾಷೆ ವ್ಯಾಕರಣ ಕಲಿಯುವುದಕ್ಕೆ ಎಷ್ಟು ಅವಕಾಶವಿದೆಯೋ ಅಷ್ಟು 
ದೃಶ್ಯಕಲೆಯ ಭಾಷೆ, ವ್ಯಾಕರಣಕ್ಕೆ ಅವಕಾಶವಿಲ್ಲದಿರುವುದರಿಂದ ನವ ಕಲೆಯಲ್ಲಿ 
ಅಷ್ಟೊ ೦ದು ಅಭಿರುಚಿ ಕಾಣುತ್ತಿ ಶಫಿ "ಅರ್ಥವಾಗುತಿ, ಲ್ಲ, 


24 


ಭಾರತೀಯ ಸಂಸ್ಕೃತಿ ಅನೇಕ ಸಂಸ್ಕೃತಿಗಳ ಒಗ್ಗೋಡಿಕೆಯಿಂದಾಗಿರುವುದು. 
ಕಲೆ ತನ್ನ ಸಂಸ್ಕೃತಿ, ಜೀವನ, ಪರಿಸರ, ಸಮಾಜದ ತೀವ್ರತೆ(167810೧). ಆಡಳಿ 
ತದ ಒತ್ತಡ ಮತ್ತು ಆಯಾ ಪ್ರಾಂತ್ಯದಲ್ಲಿರುವ ಚಿನ್ಹೆಗಳನ್ನು (ಸಂಜ್ಞೆ ಗಳನ್ನು) ಒಗ್ಗೂ 
ಡಿಸಿಕೊಂಡು ಹೊರ ಬರುತ್ತಿರುವುದರಿಂದ ನವ್ಕ ಅರ್ಥವಾಗುವುದು ಕಠಿಣವೇ ಸರಿ. 
ಪಾ ಶ್ರಂತಕ್ಕನುಗುಣವಾಗಿ ಕಲೆಯನ್ನು ವಿಂಗಡಿಸಿ ನವ್ಯತೆಯನ್ನು ಕಂಡುಕೊಳ್ಳು 
ವುದು ಸೂಕ್ತ. 

ನವ್ಯ ಕಲೆಯಲ್ಲಿ ಸಾಹಿತ್ಯಕ ಅನುಭವವನ್ನಾಗಲಿ, ಕಥಾನಕ ಹಂದರವನ್ನಾಗಲಿ 
14.64 ವುದು ಮುಖ್ಯ ವಲ್ಲ. ಅಲ್ಲಿರುವ ವಸ್ತುವನ್ನು, ಒಣ ವಸ್ತು ವನ್ನಾ ಗಿ 
ಗಣನೆಗೆ ತೆಗೆದುಕೊಂಡು, ದ ಶ್ಶ ಮಾದ್ಯಮದಲ್ಲಿ ಎಷ್ಟು ಪರಿಣಾರ ಉ 
(ಚಿತ್ರದಲ್ಲಿರುವ) ಹೇಳಿದ್ದಾನೆ 'ಮತ್ತು ಅದು ಹೇಗೆ ಪರಿಣವಿಸುತ್ತಿ ದೆ ಎನ್ನುವುದು 
ಮುಖ್ಯ. ಕಲಾವಿದ ವಸ್ತು ವಿಷಯವನ್ನ ಹೇಗೆ ನೋಡಿದ್ದಾ ನ್ಕೆ ಅದನ್ನು ಹೇಗೆ 
ತೋರಿಸುತ್ತಿ, ದ್ರಾ ನೆ ಅದನ್ನ ನಾವು ಹೇಗೆ ನೋಡುತ್ತಿ ದ್ದೇವೆ "ಎನ್ನು ವ ಈ ಕ್ರಿಯಾ 
ವಿಧಾನದಲ್ಲಿಯೇ ನವ್ಯ ತೆ ಅಡಗಿದೆ ಎಂದು ಇನ್ನೊಮ್ಮೆ ಒತ್ತಿ ಹೇಳಬೇಕಾಗಿದೆ. ಕ; 
ಶಿಲ್ಪ ಯಾವುದೇ ಕಾಲಕ್ಕೆ ಸಂಬಂಧಿಸಿರಬಹುದು. ಅದರಲ್ಲಿಯ ವಸ್ತು ವಿಷಯ ಕಾಲ, 
ಪರಿಸರಕ್ಕೆ ತಕ್ಕ ತೆ ನವ್ಯ ಪಡೆಯುತ್ತಾ ಆಸ್ಟಾ ದನೆಯಾಗುತ್ತ ದೆ. 

ನವ ತೆಯ ಇನ್ನೊ ೦ದು ಪ್ರಮುಖ ಲಕ್ಷಣವೆಂದರೆ ಅದು ತನ್ನ ಬಣ್ಣ, ರೇಖೆ, 
ಆಕಾರಗಳ "ಇಂ ಜನಂಡ ನ ಡುಗನನ್ನು ಹಿಡಿದು ನಿಲ್ಲಿಸುತ್ತ ದೆ ಆಕರ್ಷಿ 
ಸುತ್ತದೆ. ಈ ಆಕರ್ಷಣೆಯ ನಂತರ ಸಂವೇದನೆ ತದನಂತರ ಕಥೆ ಸಾಹಿತ್ಯ...."ನವ್ಯ' 
ಕಲೆ. ಇನ್ನೊಂದು ಮ ುಖದಲ್ಲಿ ಒಣ ಸುಂದರ. ಸುಂದರವಾದ ವ್ಯ ವಹಾರಿಕ ವಸ್ತು 
ವಾಗಿ ಬದಲಾಗಿದೆ. 


ಸಂಚಯದ ನವ್ಯಕಲೆಯ ಅಧ್ಯಯನ ಕಮ್ಮಟದಲ್ಲಿ ಮಂಡಿಸಿದ ಪ್ರಬಂಧ 





ಅನಾವರಣ 


ನಲ್ಮೆ: 

ತುಂಬಾ ದಿವ್ಸ ಆಗಿತ್ತಲ್ವ ಹಾಗೆ ಕೂತು ಹರಟೆ ಕೊಚ್ಚಿ, ಆವತ್ತು ನೀನೇನೊ 
ನಿನ್ನೊ ಳಗನ್ನು ಶೋಧಿಸಿ ಗ್‌ ವೃರ್ಥತೆ ಬಗ್ಗೆ ಫಿಲಾಸಫಿ "ಹೇಳಿದ್ದಿ, ಏನಾದರೂ 
ಆಂದುಕೊ ನಮ್ಮ ಜೀವನದ ಪ್ರತಿಕ್ರಿ `ಯೆಯೂ ತರ್ಕಬದ್ದ ಆಗಿರಬೇಕು ಅನ್ನೋದನ್ನ 
ನಾನು ಒಪ್ಪಲ್ಲ, ಅಲ್ದೆ ಹಗರೆ ಅದೊಂದು ವ್ಯವಸ್ಥಿತ ನಾಟಕ ಆಗಿ ಬಿಡಲ್ವ. 
ತರ್ಕಹೀನತೆಯೆ ಬದುಕಿನ ಎಲ್ಲ ಕ್ರಿಯೆಯಲ್ಲಿ ಮುಖ್ಯ ಪಾತ್ರ ವಹಿಸೋದು. ಗಾಗಿ 
ಸಂಬಂಧಗಳ ಛಿದ್ರತೆ, ನಾವು ಈ ಸಂಬಂಧಗಳ ಛಿದ್ರತೆ ಬಗ್ಗೆ ಮಾತಾಡ್ತ ನೇಮಿಚಂದ್ರನ 
ಕತೆಗಳ ಬಗ್ಗೆ ಸಾಕಷ್ಟು ಕಿತ್ತಾಡಿದ್ದೇವಲ್ಹ, ಮನೆಗೆ ಬಂದ ಮೇಲೆ, ಇನ್ನೂ ಒಂದಿಷ್ಟು 
ಹೊಳೀತು. ಬರೆಯದಿದ್ದರೆ ನೂರಾರು ಚಿಂತೆಗಳ ನಡುವೆ ಅದು ಕರಗೊ ಅಪಾಯ 
ಇರೊದ್ರಿಂದ ತಕ್ಷಣ ಬರೆಯುತ್ತಿದ್ದೇನೆ. 

ನೇಮಿಚಂದ್ರ ಅವರ ಕತೆಗಳು ಭಾವನೆಗಳನ್ನ ವೈಭವೀಕರಿಸುತ್ತೆ ಅನ್ನೊದು 
ನೀನು ಅವತ್ತು ಮಾಡಿದ ಮುಖ್ಯ ಆಪಾದನೆ, ಇದನ್ನ ಇಷ್ಟು ಸರಳವಾಗಿ ತೆಗೆದು 
ಕೊಳ್ಳದೆ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಹಚ್ಚಲು ಪ್ರಯತ್ನಿಸುತ್ತೇನೆ. ಭಾವನೆ ಕನಸು 
ಗಾರಿಕೆ ಇಂತಹ ಸೂಕ್ಷ್ಮ ಸಂವೇದನೆಗಳು ವ್ಯಕ್ತಿ ವ್ಯಕ್ತಿಗಳ ಆಂತರ್ಯದಲ್ಲಿ ಬಹಳ 
ಮುಖ್ಯ ಕೆಲಸ ಮಾಡ್ತ ಇರುತ್ತವೆ. ಇದು ಎಷ್ಟರ ಮಟ್ಟಿಗೆ ಹುಸಿ ಅಂತ ವಿವರಿಸೋದು 
ಕಷ್ಟ, “ಮತ್ತೆ ಬರೆದ ಕವನಗಳು” ಎಂಬ ಕತೆಯನ್ನೇ ತಗೋ ಅಲ್ಲಿ ಬಾಲ್ಕದ ಪೂರ್ವ 
ಗ್ರಹ ಪೀಡಿತ ನಿರ್ಣಯಗಳ ಅಂಕುಶಕ್ಕೆ ಸಿಕ್ಕ ಸಂಬಂಧವನ್ನ ಮುಕ್ತ ಸಂಬಂಧವೊಂದಕ್ಕೆ 
ತುಲನೆ ಮಾಡೋ ಪ್ರಯತ್ನ ಇದೆ. ನಾನು “ಹುಡುಗಿಯರ ಜೊತೆ ಮಾತಾಡೊದನ್ನೆ 
ಕ್ರಿಮಿನಲ್‌ ಅಪರಾಧ” ಎಂದುಕೊಂಡಿದ್ದ ಬಗ್ಗೆ ಹೇಳಿದಾಗ ನೀನೂ “ಹುಡುಗರ ಜೊತೆ 
ಮಾತಾಡೊದೇನಿರುತ್ತೆ ಎಂಬುದೇ ಅಹಂಕಾರವಾದ, ಹುಡುಗಿಯರನ್ನೆ ನೋಡಿದ್ರೆ 
ಸಾಕು ಹಲ್ಲು ಕಿರೀತಾರೆ ಎಂದು ಸಿಟ್ಟಾದ ಭಾವಗಳೆಲ್ಲ ಇತ್ತೀಚೆ ಇವರೂ ಹುಡುಗಿ 
ಯರ ತರಹ ಒಳ್ಳೆ ಸ್ನೇಹಿತರಾಗಬಲ್ಲರು ಅನ್ನೊದ್ರೆಲ್ಲ ಕರಗ್ತಾ ಇದೆ” ಅಂದಿರಲಿಲ್ವ, 
ನೇಮಿಚಂದ್ರ ಹೇಳ್ತ ಇರೊದು ಇದನ್ನೇ ಅಲ್ವ. ನಮ್ಮ ಭಾವನೆಗಳನ್ನೆ ಕತೆಯಾಗಿಸುವ 
ಪ್ರಯತ್ನ ಆಪ್ತ ಅನ್ನಿಸೋದು ಸಹಜ, ಮತ್ತು "ನೀಮಿಚಂದ ತ ಹೆಚ್ಚು ಗಾರಿಕೆ 
ನ ಇದೇ. 

ನೀನು ಹೇಳಿದ ಹಾಗೆ ಮೊದಲ ಕತೆ ಬಿಟ್ಟರೆ ಉಳಿದ ಕತೆಗಳೆಲ್ಲ ಬಿರಕು ಬಿಡುವ 
ಸಂಬಂಧಗಳ ಬಗ್ಗೆನೇ ಹೇಳುತ್ತೆ. ಕಾರಣವನ್ನ ಬೇರೆ ಬೇರೆ ನೆಲೆಯಲ್ಲಿ ವಿಶ್ಲೆ ೇಷಿಸುತ್ತವೆ. 


26 


ಅತಿಯಾದ ನಿರೀ ಕ್ಷೆಗಳೇ ಸಂಬಂಧದ ಛಿದ್ರತೆಗೆ ಅನೇಕ ಸಲ ಕಾರಣ ಆಗುತ್ತೆ. ಒಂದು 
ಒಳ್ಳೆ ಸೊಸೆ, ಒಳ್ಳೆಯ ಹೆಂಡತಿ ಎರಡೂ ಆಗಬೇಕು ಅಂತ ಬಯಸುವುದು ಅವಳ 
ವ್ಯಕ್ತಿತ್ವವನ್ನು ಹಿಗ್ಗ ಮುಗ್ಗ ಎಳೆದಂತೆ, ಅವೆರಡೂ ಆಗದೆ ಅವಳು ಒಳ್ಳೆಯ ಹುಡುಗಿ 
ಆಗಬಹುದಲ್ಲ. ಬಿರುಕು ಬಿಟ್ಟರೂ ತೇಪೆ ಹಾಕಿಕೊಂಡು ಸಾಗಿಸೊ ನಮ್ಮ ಸಮಾಜದ 
ಸಂಬಂಧಗಳ ಕುರಿತು ನೇಮಿಚಂದ್ರ ಗುರುತಿಸೊ ಒಂದು ಅಂಶ ತುಂಬಾ ಕುತೂಹಲ 
ಕಾರಿ ಆಗಿದೆ. ಡೈವರ್ಸ್‌ ಅನ್ನೊ ಶಬ್ದದ ಕುರಿತು ಇವರಿಗೆಲ್ಲ ತುಂಬಾ ಮುಜುಗಠ 
ಇದೆ ಅಲ್ವ. ಎಚ್ಚೆ ೇೀದನ ಆಗದಿದ್ರೆ ಅವರೆಲ್ಲ ಸುಖವಾಗಿದ್ರು ಅಂತ. ಅಲ್ಲ. ಆರ್ಥಿಕ 
ಸ್ವಾತಂತ್ರ ವಿಲ್ಲದೆ. ಈ ತಳ, ಅನಿವಾರ್ಯವಾಗಿ ಸ್‌ ಬಾಳಿದ್ರು 
ಅಂತ ಸರಿ ಅನ್ನಿಸುತ್ತೆ. ಗಂಡ ಎಷ್ಟೇ ಕೆಟ್ಟವನಾಗಿದ್ರು ಅವನ ಜೊತೆ ಬಾಳದೆ ಪ್ರೇ 
ಬೇರೆ ಏನು ದಾರಿ ಇತ್ತು? 

ಅವರ ಕತೆಗಳನ್ನೆ "ಸ್ತ್ರೀವಾದಿ' ಅಂದರೆ ನೀನೆ ಹೊಡೆದೇ ಬಿಡುತ್ತೀಯ ಅಂತ 
ಗೊತ್ತು. ಪ್ರತ್ಯೇಕತೆ ವಿರುದ್ಧ ಚಳುವಳಿ ಸಾರಿರೋ ನಿನ್ನ ಹತ್ತಿರ ಹಾಗೆ ಹೇಳೊ 
ಧೈರ್ಯನೂ ನನಗಿಲ್ಲ. ಜೊತೆಗೆ ಅವಶ್ಯಕತೇನೂ ಇಲ್ಲ. "ಕಪ್ಪು ಮೋಡ, ಬೆಳ್ಳಿ ಅಂಚು' 
ಬಿಟ್ಟರೆ ಉಳಿದ ಕತೆಗಳಲ್ಲಿ 'ಸ್ತ್ರೀವಾದ' ದ ಬೊಬ್ಬೆ ಅತಿಯಾಗಿ ಏನು ಇಲ್ಲ. ಅಂದರೆ 
ಆಂತರ್ಯದಲ್ಲಿ ನೇಮಿಚಂದ್ರರ ಕತೆಗಳಲ್ಲೆಲ್ಲ ಮಾತನಾಡೋ ಹುಡುಗಿ ತುಂಬಾ ದಿಟ್ಟೆ 
ಸಮಾಜದ ಸವಾಲಿಗೆ ಎದೆ ಒಡ್ಡುವವಳು. ಅಷ್ಟೇನು ಪ್ರಬಲ ಪಾತ್ರವಲ್ಲದ "ಸಾವಿನತ್ತ 
ಒಂದು ಹೆಜ್ಜೆಯ ಶಶಿ ಬಿಟ್ಟರೆ ಉಳಿದವರೆಲ್ಲ ತುಂಬಾ ಗಟ್ಟಿ ವ್ಯಕ್ತಿ ತ್ವವುಳ್ಳವರು. 
ಮುಖ್ಯ ಅನಿಸಿದ್ದು ಸ್ತ್ರೀವಾದದ ಕುರಿತ ಘೋಷಣೆಗಳು ಎಲ್ಲೂ ಇರದೆ. ಇವೆಲ್ಲ 
ಬತ ಹ ಸಾಧ್ಯತೆಗಳಾಗೇ ಇರೋದು. ನಿನ್ನ ತರಹದ ಹುಸಿ ಫಿಲಾಸಫಿಗಿಂತ ನನಗೆ 

ಸಹಜತೆನೇ ಇಷ್ಟ. ಸಿಟ್ಟು ಬಂದಿದೆ ಅಲ್ವ, ಸ್ವಲ್ಪ ಭೂಮಿ ಮೇಲೆ ಓಡಾಡೊದನ್ನ 

ಅಭ್ಯಾಸ ಸ ಡಿಕೊ, ಂ ನಾನು ಹೇಳಿದ ಸ ಅರ್ಥವಾಗುತ್ತೆ. 

ನೇಮಿಚಂದ್ರರ ಕತೆಗಳ ಪಾತ್ರ, ಓಟ. ಸಂವಿಧಾನ ಎಲ್ಲಾ ತುಂಬಾ ಸರಳ 
ಠೇಖಾತ್ಮ] ಕವಾಗಿ ಇರುತ್ತವೆ. 'ಜನಪ್ರಿಯ' ಕತೆ. ಇರೋದೆ ಹೀಗೆ ಅಂತ ನಿನ್ನ ತರಹ 
ಹೇಳಿ ಸ ಕೈ ತೊಳೆದುಕೊಳ್ಳಲ್ಲ. ಇವೆಲ್ಲ ಕಾರ್ಯ - ಕಾರಣ ಸಂಬಂಧವನ್ನು 
ಆಧರಿಸಿ ಬೆಳೆಸಿರೊ ಸರಳೀಕೃತ ವಸ್ತು ಗಳು. ಒಂದು ಕತೆ ಇಷ್ಟು ಶಿಥಿಲವಾಗಲಾರದು 
ಎಷ್ಟೋ ಕತೆಯ ವಸ್ತು ವನ್ನು ಕೆಲವು ಸಾಲುಗಳು ಹೇಳಿ ಬಿಡುತ್ತೆ, ಉದಾಹರಣೆಗೆ 
“ರವಿ "ಸಾಯಲು ಧ್ಸೈ 'ರ್ಯಬೇಕು ನಿಜ. ಆದರೆ ಅದರ .ಅರ್ಧದಷ್ಟು ಸಾಕಿತ್ತಲ್ಲ 
ಬದುಕಲ್ಲ” (ಸಾವಿನತ್ತ ಒಂದು ಹೆಜ್ಜೆ) “ಇಷ್ಟು ನೆನಪಿರಲಿ ಅಮ್ಮ ಸೋತದ್ದು 
ನಾನು - ಶಶಿ ಮಾತ್ರ ವ್ಯಕ್ತಿ ವ್ಯಕ್ತಿ ಯ ಸಂಬಂಧ "ಸೋತದ್ದು. ಪ್ರೆ ಹಂ ವಿವಾಹ 
ಎಂಬ ವಿಚಾರವಲ್ಲ” 'ಗೀವು “ಕಾಣದ ನಾಳೆಗಳಲ್ಲಿ, "ಏನೊಂದು “ಎಗದವರು' ಅಂತೂ 
ಶೀರ್ಷಿಕೆಯೇ ಸಾಕು ಕತೆಯ. ಸಾರವನ್ನೆಲ್ಲ ಪೇಳಲು ಹಿಂದಿನ ಸಂಕಲನದ “ನಮ್ಮ ಕನ 
ಸುಗಳಲ್ಲಿ ನೀವಿದ್ದೀರಿ” “ತ್ರಿ ಕೋನದಿಂದಾಚೆಗೆ ಕತೆಗಳ ತಂತ್ರಗಾರಿಕೆಯ ವಿನೂತತೆ 


27 


ಕೂಡ ಈ ಸಂಕಲನದಲ್ಲಿ ನಾಪತ್ತೆ ಆಗಿದೆ. ಮುಖಪುಟದಂತೆ ಸಂಕಲನವೂ ಕಪ್ಪು 
ಬಿಳುಪಿನ ಚಿತ್ರಗಳಷ್ಟೆ ಆಗಿದೆ. ನಿಜವಾದ ಕತೆಗಳಿನ್ನೂ ಬರಬೇಕು ಎಂಬ ಅರ್ಥಪೂರ್ಣ 
ನಿರಾಶೆ ನನ್ನನ್ನು ಕಾಡಿತು. 

ಭಾಷೆಯಲ್ಲಿ ನೇಮಿಚಂದ್ರ ತೋರುವ ಜಾಣ್ಮೆ ವಸ್ತುವಿನ ಆಯ್ಕೆಯಲ್ಲಿ ತೋರು 
ವುದಿಲ್ಲ ಎಂಬ ನಿನ್ನ ಮಾತು ಸರಿ ಅನ್ನಿಸಿತು. ಅದಕ್ಕಾಗಿ ಅವರ ಲೇಖನಿಯಿಂದ “ಬೆಳ 
ಗೆರೆ ಜಾನಕಮ್ಮ” “ಮೇಡಂ ಕ್ಯೂರಿ” “ವ್ಯಾನ್‌ ಗೋ” ನಂತವರ ಜೀವನ ಚರಿತ್ರೆಗಳು 
ಅಪ್ಪಟ ಸೃಜನಾತ್ಮಕವಾಗಿ ಬರುತ್ತವೆ. ಸ್ವಂತ ವಸ್ತುವಿನ ನಿರ್ವಹಣೆಯಲ್ಲಿ ಈ 
ಕೌಶಲ್ಯ ಸೊರಗಿದಂತೆ ಕಾಣುತ್ತೆ. ಅವರ ಸೃಜನಶೀಲತೆ ಸೆಲೆ. ಆಂತರ್ಯದಿಂದಲೇ 
ಬರಬೇಕಾದ ಸಾಧ್ಯತೆ ಅಲ್ಲಿ ಇರಬಹುದೇನೊ, ಗಂಭೀರವಾಗಿ ಒಂದು ದಿನ ಇದರ 
ಬಗ್ಗೆ ಯೋಚನೆ ಮಾಡೋಣ. 

; ಸಧ್ಯಕ್ಕೆ... ಇಷ್ಟು ಸಾಕು ಅಲ್ವ. ಎಲ್ಲಾ ಬರೆದರೆ ಇನ್ನೊಂದು ಸಲ ಭೇಟಿ 
ಆದಾಗ ಜಗಳಾಡೋಕ್ಕೆ ಕಾರಣಗಳು ಬೇಡವೆ. ನಿನ್ನೆಲ್ಲ ಒಣ ಪಾಂಡಿತ್ಯದ ಒಳಗೆ 
ಸೇರಿರೊ ಕಾಡುವ ಕೆಣಕುವ ಕೀಟಲೆ ಮಾಡುವ ತುಂಟ ಹುಡುಗೀನ ನನಗೆ ಆಗಾಗ 
'ಬಿಡುಗಡೆ ಮಾಡ್ತ ಇರು... 


'ಹಾಗಾದರೆ ಈ ಪತ್ರ ವ್ಯವಹಾರದ ತುಂಟಾಟಕ್ಕು ಅರ್ಥ ಬರುತ್ತೆ. 


ೀತಿಯಿಂದ 
ಶ್ರೀಧರ 


(8 


* ಮತ್ತೆ ಬರೆದ ಕತೆಗಳು 
ಲೇ - ನೇಮಿಚಂದ್ರ 
ಪ್ರ- “ಶ್ರೀ ಪ್ರಕಾಶನ” 401, ವಿಜಯ್‌ ಟವರ್‌ ಕ 
ಎರಡನೇ ಮುಖ್ಯರಸ್ತೆ, ಆರ್‌. ಪಿ. ಸಿ, ಲೇ ಔಟ್‌. 
ವಿಜಯನಗರ ಎರಡನೇ ಹಂತ, ಬೆಂಗಳೂರು-40 
ಪು. 136 1/1 ಬೆಲೆ ; ರೂ. 30/. 


ಮುಗಿಸುವ ಮುನ್ನ 





ಮಾಧವ ಐತಾಳ್‌ 


ಅಸ್ತಂಗತ ನರ್ಮದಾಯಿ 


ನರ್ಮದಾ ರಕ್ಷಿಸಿ ಆಂದೋಳನದ ಕಛೇರಿ “ನರ್ಮದಾಯಿ” ಮತ್ತು 800 
ವರ್ಷಗಳ ಇತಿಹಾಸವಿದ್ದ ಶೂರ್ಪಣೇಶ್ವರ ದೇವಸ್ಥಾನ ಮೊನ್ನೆ (ಜುಲೈ 16) 
ನರ್ಮದೆಯ ನೀರಿನಲ್ಲಿ ಮುಳುಗಿತು. ಮೇಧಾಪಾಟ್ಕರ್‌, ಬಾಬಾ ಅಮಟೆ ಮತ್ತು 
ಕಾರ್ಯಕರ್ತರು ಜಲಸಮರ್ಪಣೆಯ ಕಾರ್ಯಕ್ರಮವನ್ನು ಕೈಬಿಟ್ಟರು. ಪುರ್ನ 
ವಿಮರ್ಶೆಯನ್ನು ಒಪ್ಪಿದ್ದ ಶುಕ್ಲಾ ನಂತರ ಗಾಂಧೀನಗರದ ಬೃಹಸ್ಪತಿಗಳ ಒತ್ತಡಕ್ಕೆ 
ಬಗ್ಗಿ, ಪುರ್ನವಿಮರ್ಶೆಯು ಅಸಾಧ್ಯ ಎಂದದ್ದನ್ನು ಪ್ರಧಾನಿಯೂ ಒಪ್ಪಿದರು. ಈ 
ಪ್ರಭ್ಛತಿಗಳ ಗೋಸುಂಬೆತನಕ್ಕೆ ಜನ ತೆರಬೇಕಾದ ಬೆಲೆ ಏನು ? ಮಾರ್ಸ್‌ ಸಮಿತ್ಮಿ 
ಸ್ಮಡ್ಲರ್‌ ಸಮಿತಿ, ಕುಪಮೇಲಾ ಕಾಕ್ಸ್‌ ಸಮಿತಿ, ನರ್ಮದಾ ಅಂತರಾಷ್ಟ್ರೀಯ 
ಮಾನವ ಹಕ್ಕುಗಳ ಸಮಿತಿ ಇವೆಲ್ಲವೂ ಈ ಯೋಜನೆಯಿಂದಾಗಬಹುದಾದ ಪರಿಸರ 
ಬಗ್ಗೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿವೆ. 

ವಿಶ್ವಅಭಿವೃದ್ಧಿ ವರದಿ, 1993ರ ಕತ ಡಾ. ಮಹಬೂಬ್‌ ಹಕ್ಕರ ಪ್ರಕಾರ 
``ಅಭಿವೃದ್ಧಿ ಎಂದರೆ ಜನರ ಆಯ್ಕೆಯ ವಿಸ್ತಾರವನ್ನು ಹೆಚ್ಚಿ ಸುವುದು” ಕಡಿಮೆ 
ಜನರ ಅತ್ಯಾಸೆ ತೀರಿಸುವ ಬದಲು ಹೆಚ್ಚು ಜನಗಳ ಅಗತ್ಯ ಪೂರೈಕೆ ಯೋಜನೆಗಳ 
ಗುರಿಯಾಗಬೇಕು 


ಹಿಂಸೆ, ಭ್ರಷ್ಟಾಚಾರ, ಅಸಮಾನತೆ ಮತ್ತು ಹಿಡಿಜನರ ಹಿತವನ್ನೇ ಗುರಿ 
ಯಾಗಿಸಿಕೊಂಡ ಇಂತಹ ಯೋಜನೆಗಳು ನಮ್ಮ ಪ್ರಜ್ಞೆಗೊಂದು ಸವಾಲು. ಎಷ್ಟು 


ಅ 


ಕಾಲ ನಾವು ಇವುಗಳನ್ನು ಮೌನವಾಗಿ ಸಹಿಸುವುದು ? 


ಅರವತ್ತರ ಮನೋಹರ ಗ್ರಂಥಮಾಲೆ 

ಧಾರವಾಡದ "ಗೆಳೆಯರ ಗುಂಪು' ನಮ್ಮ ಸಾಹಿತ್ಯ ಲೋಕದ ಚಿರಪರಿಚಿತ 
ಇತಿಹಾಸ. ಒಡೆದ ಈ ಗುಂಪಿನಿಂದ ಸಾಹಿತ್ಯ ಕಾರ್ಯದ ಮುಂದುವರಿಕೆಯಾಗಿ 
1933ರಲ್ಲಿ ಮೈತಳೆದ ಮ.ಗ್ರ.ಮಾ ಆಧುನಿಕ ಕನ್ನಡ ಸಾಹಿತ್ಯ ಕಂಡ ಎಲ್ಲ ಏರಿಳಿತ 
ಗಳನ್ನು ಕಾಣುತ್ತಾ, ಪ್ರಕಟಣೆಯ ಉದ್ಯಮ ಒಂದು ವ್ಯಾಪಾರವಾಗದೆ ನಡೆದು 





29 


ಬಂದಿದೆ. ನೂರಾರು ಪುಸ್ತಕಗಳ ಪ್ರಕಟಣೆಯ ಹೆಮ್ಮೆಯ ಜೊತೆಗೆ ಅಯಾಕಾಲದ 
ಅನೇಕ ಲೇಖಕರನ್ನ ಬೆಳೆಸಿ ಪ್ರೋತ್ಸಾ ಹಿಸಿದೆ. ಅವರೆಲ್ಲರ ಹಸ್ತಪ್ರತಿ ಫೋಟೋ 
ಇತ್ಯಾದಿ ನೆನಪುಗಳ ಭಂಡಾರವಾಗಿರುವ ಮಗ್ಭ್ರಮಾ ೬೬1 ಸಾಹಿತಿಗಳ 
ಕೇಂದ್ರವೂ ಹೌದು. ಈ ಎಲ್ಲ ಚಟುವಟಿಕೆಗಳ ಕೇಂದ್ರವಾಗಿರುವ ಹಿರಿಯರಾದ 
ಜಿ. ಬಿ. ಜೋಷಿ ಅವರ ಛಲ ಹಾಗೂ ಶ್ರ ದ್ದೆ ಯ ಫಲ 1 ಸದಾ ಹೊಸತರ ಕದ 
ಬಡಿಯುವ ಮಗ್ಭಮಾ ತನ್ನ ನೂರನ್ನು “ದಾಟಿ ನಿರಂತರ ಬಾಳಲಿ ಎನ್ನುವುದು 
ನಮ್ಮೆ ಲ್ಲರ ಹಾರೈಕೆ. 


ಖರೋಶಿಮಾ, ಪ್ರೀತಿಯ ಹರೋಶಿಮಾ 

ಅದು ದ್ವಿತೀಯ ಮಹಾಯುದ್ಧದ ಕೊನೆಯ ಹಂತ. ಮ್ಯಾನ್‌ಹಟನ್‌ 
ಹಜನಯಂಡ' ತಯಾರಾದ ಆಜುರ್ಜಚ್‌ ಅಮೆರಿಕಾದ ಟಾ ಬ ಅಧ ಕ್ಷ 
ಟ್ರ್ರೂಮನ್ನನ ಆದೇಶದಂತೆ ಜಪಾನಿನ ಮೇಲೆ ಪ್ರಯೋಗಿಸಲ್ಪ ಟ್ಟಿತು. ಹಿರೋಶಿಮಾ 
ನಾಗಸಾಕಿಯ ಮೇಲೆ ಆಗಸ್ಟ್‌ 6ರಂದು ಹಾಕಿದ “ಲಿಟ್ಲ್‌ಬಾಯ್‌' ಮತ್ತು ಆಗಸ್ಟ್‌ 
9ರಂದು ನಾಗಸಾಕಿಯ ಮೇಲೆ ಹಾಕಿದ `ಫ್ಯಾಟ್‌ಮ್ಯಾನ್‌'ನಿಂದ ಎರಡು ಲಕ್ಷಕ್ಕೂ 
ಹೆಚ್ಚಿನ ಸಾವು, ನಗರ ಧೂಳೀಪಟ ಅಪಾರ ನಷ್ಟ. ಸೋತೇ ಹೋಗಿದ್ದ ಜಪಾನಿನ 
ಜನರ ಮೇಲೆ ಸಾಮ್ಟಾ ಜೃಶಾಹಿ ದುರಾಶೆಯ ಜನ ನಡೆಸಿದ ಅಮಾನವೀಯ ಅತ್ಯಾ ಚಾರ 
ಅದು. ಅಂದು ವಕೀಲ ಜನರಿಗೆ ಹುಟ್ಟಿದ ಜನರು ಇಂದಿಗೂ ಸಾಯುತ್ತಿ ದ ರೆ. 
ಅಂಗವಿಕಲ ಮಕ್ಕಳು, ಬುದ್ಧಿ ಮಾಂದ್ಯ ಮಕ್ಕಳು ಇಂದೂ ಹುಟ್ಟುತ್ತಿವೆ. 1992ರಲ್ಲಿ 
ಸತ್ತ "ಹಿಬಾಕುಷ'ರ ಸಂಖ್ಯೆ 4000ದಷ್ಟಿತ್ತು. ಪರಮಾಣುವಿನ ಇನ್ನೊಂದು ಮುಖ 
ನಮ್ಮ ವಿಜ್ಞಾನಿಗಳು ಘೋಷಿಸುವ “ಅಣುಶಕ್ತಿಯ ಶಾಂತಿಯುತ ಬಳಕೆ' ಎಂಬ 
ಮಾತು ಅಸಂಗತ. ಕ್ಷೇಮ ಎಂದೆನ್ನಿಸಿಕೊಳ್ಳು ವ ಅಣುತಂತ್ರಜ್ಞಾನ ಇನ್ನೂ ಹುಟ್ಟಿಲ್ಲ, 
ಹುಟ್ಟುವುದೂ ಇಲ್ಲ. ಉಕ್ರೈನ್‌, ತ್ರಿಮೈಲ್‌ದ್ವೀಪ, ಚಿರ್ನೊಬಿಲ್‌. ಪುಶುಹಾಮ, 
ಸಿಕೋರಾ? ಶೀಗೆ ಅಪಘಾತ ತಗಳ ಸಾಲು ಹ ಇದ್ದರೂ ಭಾರತದಲ್ಲಿ ಅಣುಗೋರಿ 
ಗಳು ಹೆಚ್ಚುತ್ತಲೇ ಇವೆ. ಕರ್ತವ್ಯನಿಷ್ಠೆ, ಪ್ಪಾ ಮಾಣಿಕತೆಯ ಅಧಿಕಾರಿಗಳನ್ನು 
ಇಲಾಖೆಯ "ಭ್ರಷ್ಟ ಶೊ ಅಧಿಕಾರ ಲಾಲಸೆಯ ಕೂಟ ಹಿಂಸಿಸುತ್ತಿದೆ. ಬುದಿಕೋಟ 
ಸುಬ್ಬರಾವ್‌, ಮೊರ್ಡಾಶಾ ವಾನುನು ಸತ್ಯ ನುಡಿದಿದ್ದ ಕ್ಕಾಗಿಯೇ ಹಿಂಸೆಗೊಳಗಾಗು 
ತ್ತಾರೆ. ಅಣುಶಕ್ತಿ ಇಲಾಖೆ ಜನರಿಗೆ ಉತ್ತರ ಹೇಳಬೇಕಾಗಿಲ್ಲ. ಪ್ರಶ್ನಿಸಿದವರನ್ನು 
1962ರ ಅಣುಶಕ್ತಿ ಇಲಾಖೆ ಕಾಯಿದೆ ಬಳಸಿ ಜೈಲಿಗೆ ತಳ್ಳಬಹುದು ಗೋಪ್ಕ, 
ಆಷಾಢಭೂತಿತನ, ಗೋಸುಂಬಿತನ, ಅಧಿಕಾರ ಲಾಲಸೆ ಮತ್ತು ಭ್ರಷ್ಟತೆಯ ಕೂಪದಲ್ಲಿ 
ಮುಳುಗಿರುವ ನಮ್ಮ ವಿಜ್ಞಾನಿಗಳು ಜನರಿಗೆ ಸುಳ್ಳು ಹೇಳುತ್ತಲೇ ನಡೆದಿದ್ದಾರೆ. 
ಅಣುಶಕ್ತಿಯೆಂಬುದು ಯಮಶಕ್ತಿ, ಅದಕ್ಕೆ ಇತಿಶ್ರೀ ಹಾಡಲು ಜನ ಶಕ್ತಿಯಿಂದ 


30 


ಮಾತ್ರ ಸಾಧ್ಯ. ಅಲ್ಲಿಯವರೆಗೆ ಅಣುಗೋರಿಯೆಡೆಗೆ ಜನರ ಪಯಣ ಸಾಗುತ್ತಲೆ 
ಇರುತ್ತದೆ. 


ಕಾಂಡ್ಲಾ ಸತ್ಯಾಗ್ರಹ 
ಕರ್ನಾಟಕದಲ್ಲಿ ರೈತಸ ಸಂಘದಿಂದ ವಿರೋಧಿಸಲ್ಪಡುತ್ತಿರುವ ಕಾರ್ಗಿಲ್‌ ಸಂಸ್ಥೆ 
ಗುಜರಾತ್‌ ತೀರದ ಕಾಂಡ್ಜಾ ದಲ್ಲಿ ಇನ್ನೊಂದು ಜನವಿರೋಧಿ ಕೆಲಸಕ್ಕೆ ಕೈಹಾಕಿದೆ. 
ಉಪ್ಪಿನ ಉತ್ಪಾದನೆ ಮತ್ತು ಖಾಸಗಿ ಕೆಲಸವೊಂದರ ಸ್ಥಾಪನೆಗಾಗಿ 15,000 ಎಕರೆ 
ಜಮಿನನ್ನು ಗುತ್ತಿಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದೆ. ಸರ್ಕಾರ ತನ್ನದೇ 
ನಿಯಮಗಳನ್ನು ಮೂರಿ, ವಾಷಿಂಗ್ಟ್‌ನ್‌ನ ದೊರೆಗಳನ್ನು ಮೆಚ್ಚಿಸಲು ನಿಯಮಗಳನ್ನು 
ತಿದ್ದಿ, ಜಮೂನಿನ ಪರಭಾರೆಗೆ ಒಪ್ಪಿದೆ. ಗಾಂಧಿಧಾಮದ ನ್ಯಾಯಾಲಯದಿಂದ ಜನ 
ನಿರ್ಮಾಣಕಾರ್ಯಕ್ಕೆ ತಡೆಯಾಜ್ಞೆ ತಂದಿದ್ದಾರೆ. ಡಂಕಲ್‌ ಪ್ರಸ್ತಾವನೆಯನ್ನು 
ಭಾರತ ಸರ್ಕಾರ ಒಪ್ಪಿದರೆ, ಅದರಿಂದ ನೇರಲಾಭ ಹೊಂದುವ ಬಹುರಾಷ್ಟ್ರೀಯ 
ಕಂಪನಿಗಳಲ್ಲೊಂದಾದ ಕಾರ್ಗಿಲ್‌ ಸಂಸ್ಥೆ ಯ ಖರಿಷ್‌ ಒಡೆಯರಿಗೂ, ಅಮೇರಿಕಾದ 
ಅಧ ಕ್ಷರಿಗೂ ಇರುವ ಸಂಬಂಧ ತೀರ ಆತ್ಮಿ' ೀಯವಾದದ್ದು. ವಾಷಿಂಗ್ಟ್‌ ನ್‌ನ ದೊರೆ 
ಗಳನ್ನು ತೃಪ್ತಿಪ ಡಿಸುವುದನ್ನೇ ತಮ್ಮ ನದ ಧ್ವೇಯವನ್ನಾ 'ಗಿಸಿಕೊಂಡಿರುವ 
ನಮ್ಮ "ನವ ಬ್‌ ಯೋಜನೆಗಳ ಸಜೆ ಮೂರ್ಪತನಕ್ಕೆ ನರಳಬೇಕಾಗಿ 
ಬಂದದ್ದು ಸ ಸಾಮಾನ್ಯ ಜನರ ಬದುಕು. 
ಇದೇ ರೀತಿ 'ಒರಿಸ್ಪಾದ ಚಿಲ್ಕಾ ಸರೋವರವನ್ನು ಟಾಟಾಸಂಸ್ಥೆಗೆ, ಗೋವಾದ 

ಸಾಗರದ ತೀರವನ್ನು ಡುಪಾಂಟ್‌ ಸಂಸ್ಥೆ ಗೆ, ಬಿಹಾರದ "ಕಾಡುಗಳನ್ನು ಆಸ್ಟ್ರೆ ೀಲಿಯಾದ 
ವೈಟ್‌ ಸಂಸ್ಥೆಗೆ ಸರ್ಕಾರ ಮಾರಿಬಿಟ್ಟಿದೆ. ತನ್ನ ಪ್ರಚಾರ ಮಾಧ್ಯ ಇ ಮೂಲಕ 
ಅವ್ಕಾ ಹಾಫಾಗಿ ಸರ್ಕಾರ ವಿಶ್ವ ಮಾರುಕಟ್ಟೆ, ಏರ್‌ ಜೀಯ ಅಭಿವೃದ್ಧಿ- 
ಎಂಬ. ಸುಳ್ಳನ್ನು ಜನರಿಗೆ ಉಜಿಸುತ್ತಿದೆ. ನಮ್ಮ ಜಲ, ನೆಲ, ಸಂಸ್ಕೃತಿ ಬಡವಾಗಿ 
ಸಾಯುವುದನ್ನು ತಪ್ಪಿಸಲು ನಾವು ನಮ್ಮೆಲ್ಲಾ ಶಕ್ತಿ, ಬುದ್ಧಿ. "ವಿವೇಕವನ್ನು 

ಪಣಕ್ಕಿಟ್ಟು ಹೋರಾಡಬೇಕಾಗಿದೆ. ಗಾಂಧಿ ತನ್ನ ದಂಡಿಯಾತ್ರೆಯ ಕೊನೆಯಲ್ಲಿ 
ಪ್‌ ನ್ನು ಎತ್ತಿಹಿಡಿದ ಅಭೂತಪೂರ್ವ ಕ್ರಿಯೆ. ಬ್ರಿಟಿಷ್‌ ಸಾಮ್ರಾಜ್ಯಶಾಹಿಯ 
ಉಚ್ಚಾ ಬನೆಗೆ. ಬುನಾದಿ ಹಾಕಿತು. ಆ ಆತ್ಮಂತ ಸರಳಕ್ರಿಯೆ ಬೀರಿದ ಪರಿಣಾಮ 
ಅದ್ಭುತ. ಅದು ಅಂತಹ ಕ್ರಿಯಾಶಾಲಿ, ಪ್ರಗಲ್ಭ ಚಿಂತಕನೊಬ್ಬನಿಂದ ಮಾತ್ರ 
ಸಾಧ್ಯ ' ವಾಗಬಹುದಾದ ಕ್ರಿಯೆ. ಇಂದು ಎರಡನೇ ಉಪ್ಪಿನ ಸತ್ಯಾ ಗ್ರಹ ಪ್ಹಾ ಫ್ರರಂಭ 
ಬಾಗಿದೆ. ಅದೂ ಗಡಿಯ ನೆಲದಲ್ಲಿ, ಈ ಸತ್ಯಾಗ್ರಹ ಭಾರತದಲ್ಲಿ ನಮ್ಮ ನವ 
ನಾಗರೀಕ ಗ್ರಾಹಕರ ಬೇಡಿಕೆ ತೀರಿಸಲೆಂದೇ ಯ `ವೆಲೆಸಿರುವ ಬಹುರಾಷ್ಟ್ರಿ ಯ 
ಕಂಪನಿಗಳ ಉಚ್ಛಾಟನೆಗೆ ನಾಂದಿ ಹಾಡಲಿ. 


ಮನದ ಹೂದೋಟದಲ್ಲಿ ... ಹೀಗೆ... 


311006 ಎ ಬ ಕಲಾ ಶಯತ ಬಾಜ್‌ 
ಎಸ್‌. ವಿ. ಮಂಜುನಾಥ್‌ 


ಮನದ ಹೂದೋಟದ ಮೂಲೆಯಲಿ 
ಒಲವಿನ ಸಸಿ 

ನೀರೆರದು ನೀನೆಟ್ಟ ಬಗೆ 

ಅನಿಸಲಿಲ್ಲ ಹೀಗೆ 


ಮಣ್ಣ ಕೆದಕುವ ಎರೆಹುಳುವಿನಂತೆ 
ನಾನಾಗಿ ಕೆದಕಿದೆ 

ಇದಕಿನ್ನು ಅರ್ಥ 

ಹುಡುಕಿ ಅರಿಯದೆ ನಿಂತೆ ಹಾಗೆ 


ಸಂಜೆ ಮಬ್ಬಿನ ಕತ್ತಲು 

ಬಿಳಲಿನಂತೆ 

ನನ್ನ- ನಿನ್ನ ನಡುವೆ 

ತಿರುಗಿಸಿತ್ತು ಅದನು ನೀನರಿಯದೆ ಹೋದೆ ಹೀಗೆ 


ಪರಿಸ್ಥಿತಿಯೊತ್ತಡ ಚರಣವಿಲ್ಲದೆ 
ಪಲ್ಲವಿಗೂ ಅಚ್ಚರಿ 

ಮುಕ್ತಾಯ .., ನೀನಂತು 

ಮುಖಾ ಮುಖಿಯಲಿ ಮೂಕಳಾದೆ ಹಾಗೆ 


ಅಲೆಗಳುತ್ತ ರಿಸುತ್ತಿವೆ 
"`ಈ ಮರಳು ದಿನ್ನೆ 


ನೀ ಕೂತ ಸನ್ನೆ ಉಸುಕಿನಲ್ಲಿದೆ 

ಜೋಕೆ 

ಇಂತಿಷ್ಟು... ದಿನಗಳಷ್ಟು ಹೊಸೆದೆ- ನಲಿದೆ 

ಬಯಕೆಗಳ ದಿಬ್ಬಣದಲಿ 

ಕರಗುವ ಮೋಡಗಳು ಆಷಾಡದ ದಿನಗಳಲುದಿಸಿ 
ಮನ ಪಂಜರದ ಸರಳು ಸಡಿಲವಾಗುತ್ತಿವೆ ಹೀಗ್ಮೈೆ., ! 





ಪುಸ್ತಕ ಸಿ ಶ್ರೀಕಾರ 


ಮತ್ತೊಂದು ಮೌನ (ಕಥೆಗಳು) ಲೇ : ಮಹಾಬಲಮೂರ್ತಿ ಕೊಡ್ಲೆ ಕೆರೆ 
ಲಿಪಿ ಪ್ರಕಾಶನ ಪು: 112 ಬೆಲೆ ರೂ. 25/ 


ಮಗುವಿನ ಹಾಡು (ಸಾಮರಸ್ಯ ಗೀತೆಗಳು) ಲೇ : ಬರಗೂರು ರಾಮಚಂದ್ರಪ್ಪ 
ವೈಚಾರಿಕ ಪುಸ್ತಕ ಮಾಲೆ ಪು: 32 ಬೆಲೆ ; ರೂ6/-. 


ಕವಿ ಸಂಹಾರ (ಕವಿತೆ ಲೇ ; ಸಿದ್ಧಲಿಂಗ ದೇಸಾಯಿ 
ಮಾನಸ ಪ್ರಕಾಶನ ಪು: 55 ಬೆಲೆ: ರೂ 15/- 


ಕ್ಕಾ ದಗಿ ಜವುಳು ಮತ್ತು ಇತರ ಕವನಗಳು ಲೇ ; ಸಿದ್ದ ಲಿಂಗ ದೇಸಾಯಿ 
ಸಿ. ಎಸ್‌ , ಸಾಧುನವರ ಪಬ್ಲಿಕೇಷನ್‌ ಪು.: 100 ಬೆಳೆ: ರೂ 15/- 


ದೇಶ ಕೋಶ ದಾಸವಾಳ (ಕವಿತೆಗಳು) ಲೇ : ಮುಕುಂದರಾಜ್‌ ಎಲ್‌. ಎನ್‌ 
ಸೂರ್ಯ ಪ್ರಕಾಶನ. ಪು: 70 ಜಿಲೆ : 30/- 


ಕರ್ನಾಟಕ ದಲಿತ ಚಳುವಳಿ ಮತ್ತು ಆಂಬೇಡ್ಕರ್‌ 
ಲೇ : ಗಂಗಾರಾಮ್‌ ಚಾಂಡಾಳ್ಕ ಚೈತ್ರ ಪ್ರಕಾಶನ : ಬೆಲೆ 35/.. 


ಕೊಟ್ಟ (ಕಾದಂಬರಿ) ಲೇ ; ಎಂ. ವೀರಪ್ಪ ಮೊಯಿಲಿ 
ಆಶಾ ಸಾಹಿತ್ಯ ಪ್ಪ ಕಾಶನ ಬೆಲೆ ; ರೂ 140/- 















ಹೊ ನೀನಾಸಮ್‌, ಹೆಗ್ಗೋಡು (ಸಾಗರ) - 
ಏನ್‌-577 417 


"ಡಾ| ಸಿ. ಪಿ. ರವಿಕುಮಾರ್‌, ಇ. ಇ. ಡಿಪಾರ್ಟ್‌ಮೆಂಟ್‌ 
ಶ್ರ ಐ. ಐ.ಟಿ. ಹನ್ಸ್‌ ಖಾನ್‌, ಹೊಸದೆಹಲಿ-110016 ಇತ್ತೆ 
ತ 4ರ ಬಾ ಟೆ ಇ ದ 

1152, ಚಾಮರಾಜಪುರಂ, ವೆ ಮೈಸೂರು- 570004 








"ಡಿ ಎ.ಪ ಹ್ಲಾದ್‌, ಶ್ರೀಧರಮೂರ್ತಿ ಎನ್‌. ಎಸ್‌. ತ ರ 
ಮಾಧವ ಬಂ ಜು 0/0 ಸಂಚ ; ಚ ತ 


| ಕೆ ಎಸ್‌. ವಿ. ಮಂಜುನಾಥ್‌ 
ಹೊಸಮನೆ ಎಕ್ಸ್‌ ಟೆನ್‌ಷನ್‌, ಶಿವಮೊಗ್ಗ 


ಹಾಗ ಅಜಾ. ಪಾಪಾ ಸಾಘಪಾಘಾಘಾಘಾ ನಾವ ದ 





೫ ಕ ಟಿ. ಎಸ್‌. ಪ್ರತಿಭಾ ಈ ಸಂಚಯದ ಲಿನೋಕೃತಿಯ ಕಲಾವಿದ, ಪೇಂಟಿಂಗ್‌ 
ನಲ್ಲಿ ತಮ್ಮ ಸ್ನಾತಕ ಪದವಿಯನ್ನು ಸುಪ್ಪ ಸಿದ್ದ ಸಾಂತುಕ್‌ ತನದಿಂದ ಪಡೆದಿರುವ 
ಈಕೆ ಪ್ರಸ್ತು ತ ಬೆಂಗಳೂರಿನ ಚಿತ್ರಕಲಾ ಪರಿ ಷತ್ತಿನ ಲಲಿತಕಲಾ . ಶಾಲೆಯಲ್ಲಿ. 
ಪೇಂಟಿಂಗ್‌ ವಿಭಾಗದ ಅಧ್ಯಾ ಪಕಿಯಾಗಿದ್ದಾ ರೆ.. ಲಿನೋಕಟ್‌ ತಯಾರಿಸಿಕೊಟ್ಟ ಸಃ 
ಪ್ರತಿಭಾ ಅವರಿಗೆ ಸಂಚಯದ ಕೃತ ತಜ್ಞ ತೆಗಳು. 

2 ಕ 

| ಇತ್ತೀಚೆಗೆ ಪ ಪ್ರತಿಭಾ ತಮ್ಮ ಸಹೋದ್ಕೊ ೀಗಿಗಳಾದ ಶ್ರೀಧರಮೂರ್ತಿ ಮತ್ತು 
ಕೃಷ್ಣರಾಜೇಂದ್ರ ಕುಮಾರ್‌ ಜೊತೆಗೆ ಬೆಂಗಳೂರಿನ ವೆಂಕಟಪ್ಪ ಕಲಾ 
ಜಿಯಲ್ಲಿ ತಮ್ಮ ಕಲಾ ಕ್ಕ ೈತಿಗಳ ಪ್ರದರ್ಶನ ನಡೆಸಿದರು. 


ತಃ ೪. 


ಈ ಸಂಚಿಕೆಯಲ್ಲಿ... 


ಎಂ. ಆರ್‌. ಭಗವತಿ ಅವರ ಮೂರು ಕವಿತೆಗಳು 


“ಗೋಕುಲ ನಿರ್ಗಮನ' 
-್ರೆ ತಡೆ ಸುಬ್ಬಣ್ಣ 
ಇ 


ಸಾಂಸ್ಕೃತಿಕ ಸಂವಹನಕ್ಕೆ ಹೊಸ ಮಾಧ್ಯಮಗಳು 
ಇಡಾ. ಸಿ. ಫಿ. ರನಿಕುಮಾರ್‌ 


ನಮ್ಮ ಸಾಹಿತ್ಯ ಪತ್ರಿಕೆಗಳು ; 
; ಇಡಿ. ಫಿ. ಪ್ರಹ್ಲಾದ್‌ 


ಭಾರತೀಯ ನವ್ಯಕಲೆ ; ಒಂದು ಅವಲೋಕನ 
-ನಿಜಯರಾವ್‌ 


ಎಸ್‌. ವಿ. ಮಂಜುನಾಥ್‌ ಅವರ ಕವಿತೆ 
ಜೊತೆಗೆ ಮುಗಿಸುವ ಮುನ್ನ, ಅನಾವರಣ್ಕ ನಿಮ್ಮೊಡನೆ. 





ಮುಂದಿನ ಸಂಚಿಕೆ : ಎ. ಕೆ. ರಾಮಾನುಜನ್‌ ಅವರ 
ಬದುಕು-ಸಾಹಿತ್ಯ ಕುರಿತು 





